ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ , ಮಾರ್ಚ್ ೫ , ೨೦೧೫ ( ಫಾಲ್ಗುಣ ೧೪, ಶಕ ವರ್ಷ ೧೯೩೬ ) 
Bengaluru, Thursday , March 5 , 2015 ( Phalguna 14, Shaka Varsha 1936) 


ಸಂಚಿಕೆ ೧೦ 
Issue 10 


|| 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ಬಾಣದ ತಿಮ್ಮಪ್ಪ, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಅವರಿಗೆ ಅಪರ ನಿಯಂತ್ರಕರ ಹುದ್ದೆಗೆ ನೀಡಿದ 

ಬಡ್ತಿಯನ್ನು ಬಿಟ್ಟುಕೊಡಲು ಅನುಮತಿ ನೀಡುವ ಬಗ್ಗೆ. 


1. ಅಧಿಸೂಚನೆ ಸಂಖ್ಯೆ : ಆಇ 184 ರಾಲೆಪ 2014, ದಿನಾಂಕ : 4 - 8 - 2014, 
2. ಶ್ರೀ ಬಾಣದ ತಿಮ್ಮಪ್ಪ, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಅವರ ದಿನಾಂಕ : 5 - 8- 2014ರ ಮನವಿ. 


ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 4 -8 -2014ರ ಅಧಿಸೂಚನೆಯಲ್ಲಿ ಇತರರೊಡನೆ ಶ್ರೀ ಬಾಣದ ತಿಮ್ಮಪ್ಪ, ಜಂಟಿ ನಿಯಂತ್ರಕರು, ರಾಜ್ಯ 
ಲೆಕ್ಕಪತ್ರ ಇಲಾಖೆ ಅವರಿಗೂ ಸಹ ಅಪರ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರ ಕಛೇರಿಯ 
ಹಣಕಾಸು ಅಧಿಕಾರಿ ಹುದ್ದೆಗೆ ನೇಮಿಸಲಾಯಿತು. ಬಾಣದ ತಿಮ್ಮಪ್ಪ ಅವರು ಮೇಲೆ (2) ರಲ್ಲಿ ಓದಲಾದ ದಿನಾಂಕ : 5 - 8- 2014ರ ಮನವಿ ಸಲ್ಲಿಸಿ, ತಮಗೆ 
ಇನ್ನು 6 ತಿಂಗಳ ಸೇವೆ ಮಾತ್ರ ಉಳಿದಿದ್ದು ಇತ್ತೀಚೆಗೆ ಅಪಘಾತದಲ್ಲಿ ಮೂಳೆಮುರಿತದಿಂದ ಸ್ಟೀಲ್ ರಾಡ್ ಅಳವಡಿಸಿದ್ದು ಹೆಚ್ಚು ದೂರ ಓಡಾಡಲು 
ತೊಂದರೆ ಉಂಟಾಗಿರುವುದರಿಂದ ಅಪರ ನಿಯಂತ್ರಕರ ಹುದ್ದೆಗೆ ನೀಡಲಾದ ಬಡ್ತಿಯನ್ನು ಬಿಟ್ಟುಕೊಡಲು (forego) ಅನುಮತಿ ಕೋರಿದ್ದಾರೆ . ಅಧಿಕಾರಿಯ 
ಮನವಿಯನ್ನು ಪರಿಗಣಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 184 ರಾಲೆಪ 2014, ಬೆಂಗಳೂರು, ದಿನಾಂಕ : 29 - 10- 2014. 
ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿ , 1977ರ ನಿಯಮ 4ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಅಧಿಸೂಚನೆ ಸಂಖ್ಯೆ : ಆಇ 184 ರಾಲೆಪ 2014 , ದಿನಾಂಕ : 4 - 8 - 2014ರಲ್ಲಿ ಶ್ರೀ ಬಾಣದ ತಿಮ್ಮಪ್ಪ, ಜಂಟಿ ನಿಯಂತ್ರಕರು, ರಾಲೆಪ ಇಲಾಖೆ 
ಅವರಿಗೆ ಅಪರ ನಿಯಂತ್ರಕರ ವೃಂದಕ್ಕೆ ನೀಡಲಾದ ಬಡ್ತಿಯನ್ನು ಬಿಟ್ಟುಕೊಡಲು (forego ) ಈ ಮೂಲಕ ಅನುಮತಿ ನೀಡುತ್ತದೆ. 

ಈ ಅನುಮತಿಯು ನಿಯಮ 4ಎ ರಲ್ಲಿನ ಇತರ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. 

ಶ್ರೀ ಬಾಣದ ತಿಮ್ಮಪ್ಪ, ಜಂಟಿ ನಿಯಂತ್ರಕರು ಅವರನ್ನು ಮುಖ್ಯಲೆಕ್ಕಾಧಿಕಾರಿ , ಜಿಲ್ಲಾ ಪಂಚಾಯತ್, ಉಡುಪಿ ಈ ಹುದ್ದೆಯಲ್ಲಿ ಮುಂದಿನ 
ಆದೇಶದವರೆಗೆ ಮುಂದುವರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 847 

ಎನ್ . ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡ). 


ವಿಷಯ : 


ಆರ್ಥಿಕ ಸಚಿವಾಲಯ 
ಶ್ರೀ ಕೆ.ಎನ್. ಜಗದೀಶ್, ಸಹಾಯಕ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಪ್ರಸ್ತುತ ಆಯುಕ್ತರು, 
ನಗರಸಭೆ ,ಕೋಲಾರ ಇವರನ್ನು ಸೇವೆಯಿಂದ ಅಮಾನತ್ತುಗೊಳಿಸುವ ಬಗ್ಗೆ. 


( ೨೧೭) 


೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೧ 
ಸರ್ಕಾರದ ಆದೇಶ ಸಂಖ್ಯೆ : ಆಇ 303 ರಾಲೆಪ 2014, ಬೆಂಗಳೂರು, ದಿನಾಂಕ : 29 - 10 - 2014, 
ಶ್ರೀ ಕೆ.ಎನ್. ಜಗದೀಶ್, ಸಹಾಯಕ ನಿಯಂತ್ರಕರು ರಾಜ್ಯ ಲೆಕ್ಕಪತ್ರ ಇಲಾಖೆ ಪ್ರಸ್ತುತ ಆಯುಕ್ತರು , ನಗರಸಭೆ , ಕೋಲಾರ ಇವರು ತಮ್ಮ ಬಲ್ಲ 
ಮೂಲಗಳ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು ಹೊಂದಿರುವರೆಂದು ತಿಳಿದು ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಕೋಲಾರ 
ಇವರು ದಿನಾಂಕ : 25 - 08 - 2014 ರಂದು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ : 9/2014 ಕಲಂ 13 (1)( ಇ ) ಸಹವಾಚನ 
13 ( 2) ರ ಭ್ರಷ್ಟಾಚಾರ ನಿರೋಧಕಾಯ್ದೆ 1988ರ ರೀತ್ಯ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುವುದರಿಂದಲೂ , 

ಗೆ ಸಂಬಂಧಪಟ್ಟಂತೆ ಮನೆ/ಕಛೇರಿಗಳನ್ನು ಶೋಧನೆ ಮಾಡಿದಾಗ ಆಪಾದಿತ ಸರ್ಕಾರಿ ನೌಕರರ ಆಸ್ತಿ, ತಮ್ಮ ಬಲ್ಲ 
ಮೂಲಗಳಿಗಿಂತ ಹೆಚ್ಚಿಗೆ ಹೊಂದಿರುವ ಅಕ್ರಮ ಆಸ್ತಿಗಳ ಮೌಲ್ಯ ರೂ . 69 ,75 ,839/ - ಅಕ್ರಮ ಆಸ್ತಿ ಹೊಂದಿರುತ್ತಾರೆ ಎಂದು ತಿಳಿದುಬಂದಿರುವುದರಿಂದಲೂ , 

ಆರೋಪಿಯು ತನಿಖೆಯ ಸಂದರ್ಭದಲ್ಲಿ ಸಾಕ್ಷಾಧಾರಗಳನ್ನು ತಿರುಚುವ, ಸಾಕ್ಷಾಧಾರಗಳನ್ನು ನಾಶಪಡಿಸಲು ಸಾಧ್ಯತೆ ಇದ್ದು, ಹಾಲಿ ಇರುವ 
ಮತ್ತು ಇವರ ಕುಟುಂಬದ ಹೆಸರಿನಲ್ಲಿ ರೂ . 84,40,561/- ರಷ್ಟು ಎಲ್ಲಾ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಪತ್ತೆಯಾಗಿದ್ದು, ಆಪಾದಿತರ ಅಕ್ರಮವಾಗಿ ಸಂಪಾದಿಸಿರುವ 
ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳ ಮೌಲ್ಯ ಇನ್ನೂ ಹೆಚ್ಚಾಗುವ ಸಂಭವವಿರುತ್ತದೆ. ಶ್ರೀ ಕೆ.ಎನ್. ಜಗದೀಶ್, ಆಯುಕ್ತರು, ನಗರಸಭೆ, ಕೋಲಾರ ರವರು ಭ್ರಷ್ಟಾಚಾರ 
ನಿರೋಧ ಕಾಯ್ದೆ 1988ರ ಕಲಂ 13(1)( ಇ) ಜೊತೆ 13( 2) ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವೆಸಗಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ 
ಕಂಡುಬಂದಿರುವುದರಿಂದಲೂ , ತನಿಖಾಧಿಕಾರಿಯವರು ಆಪಾದಿತರಿಗೆ ಸಂಬಂಧಿಸಿದ ಹಲವಾರು ಸ್ಥಿರಾಸ್ತಿ ಚರಾಸ್ತಿಗಳು ಮತ್ತು ಸಂಬಂಧಿಸಿದ ದಾಖಲೆಗಳನ್ನು 
ವಶಪಡಿಸಿಕೊಡಿರುವುದರಿಂದಲೂ , 

ಶ್ರೀ ಕೆ.ಎನ್ . ಜಗದೀಶ್ ಅವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತರ ಪೊಲೀಸ್ ವಿಭಾಗದಿಂದ ಮೊಕದ್ದಮೆಯು ದಾಖಲಿಸಲ್ಪಟ್ಟು ತನಿಖೆ 
ನಡೆಯುತ್ತಿರುವುದರಿಂದಲೂ , 

- ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ವಿಭಾಗ ತನಿಖೆಯನ್ನು ಕಾಯ್ದಿಟ್ಟು ಶ್ರೀ ಕೆ.ಎನ್. ಜಗದೀಶ್, ಸಹಾಯಕ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ 
ಇಲಾಖೆ ಅವರನ್ನು ಸರ್ಕಾರಿ ಸೇವೆಯಿಂದ ಅಮಾನತ್ತುಗೊಳಿಸಬೇಕೆಂದು ಸರ್ಕಾರವು ಭಾವಿಸಿರುವುದರಿಂದಲೂ , 

ಆದ್ದರಿಂದ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ , 1957ರ ನಿಯಮ 10( 1) ( ಎಎ) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀಕೆ.ಎನ್. ಜಗದೀಶ್, ಸಹಾಯಕ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಪ್ರಸ್ತುತ ಆಯುಕ್ತರು, 
ನಗರಸಭೆ, ಕೋಲಾರ ಇವರ ವಿರುದ್ಧ ಶಿಸ್ತು ಕ್ರಮ /ಕ್ರಿಮಿನಲ್ ಮೊಕದ್ದಮೆಯನ್ನು ಕಾಯ್ದಿಟ್ಟು, ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಮೂಲಕ ಸೇವೆಯಿಂದ ಅಮಾನತ್ತಿನಲ್ಲಿಡುತ್ತದೆ. 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಕೆ.ಎನ್. ಜಗದೀಶ್, ಸಹಾಯಕ ನಿಯಂತ್ರಕರು ರಾಜ್ಯ ಲೆಕ್ಕಪತ್ರ ಇಲಾಖೆ, ಅವರು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳು ನಿಯಮ 98ರನ್ವಯ ಜೀವನಾಧಾರ ಭತ್ಯೆಯನ್ನು ಪಡೆಯುತ್ತಾರೆ. 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಕೆ.ಎನ್. ಜಗದೀಶ್, ಸಹಾಯಕ ನಿಯಂತ್ರಕರು ರಾಜ್ಯ ಲೆಕ್ಕಪತ್ರ ಇಲಾಖೆ ಅವರ ಲೀನ್ ಅನ್ನು ಲೆಕ್ಕಾಧಿಕಾರಿ, 
ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿದೆ. 
ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಕೆ.ಎನ್ . ಜಗದೀಶ್ ಅವರು ಸಕ್ಷಮ ಪ್ರಾಧಿಕಾರದ ಅನುಮೋದನೆ ಪಡೆಯದೆ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 848 

ಎನ್ . ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡ). 

ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀಮತಿ ಎಸ್. ರಾಜಶ್ರೀ , ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ - ಹಣಕಾಸು ಅಧಿಕಾರಿ, ಕರ್ನಾಟಕ 

ವಿಶ್ವವಿದ್ಯಾಲಯ , ಧಾರವಾಡ ಇವರನ್ನು ಸೇವೆಯಿಂದ ಅಮಾನತ್ತುಗೊಳಿಸುವ ಬಗ್ಗೆ 

ಸರ್ಕಾರದ ಆದೇಶ ಸಂಖ್ಯೆ : ಆಇ 360 ರಾಲೆಪ 2014, ಬೆಂಗಳೂರು, ದಿನಾಂಕ : 31 - 10 - 2014 . 
ಶ್ರೀಮತಿ ಎಸ್. ರಾಜಶ್ರೀ , ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ- ಹಣಕಾಸು ಅಧಿಕಾರಿ, ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ 
ಇವರು ತಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳೊಡನೆ ಶಾಮೀಲಾಗಿ ಹಲವಾರು ಹಣಕಾಸು ಅಕ್ರಮಗಳನ್ನು ಎಸಗಿರುವುದು ಕಂಡುಬಂದಿರುವುದರಿಂದಲೂ , 

ಇದಕ್ಕಾಗಿ ವಿಶ್ವವಿದ್ಯಾಲಯವು ನೀಡಿದ ದೂರಿನ ಮೇರೆಗೆ ದಿನಾಂಕ : 20 -10 -2014ರಂದು ಲೋಕಾಯುಕ್ತ ಪೊಲೀಸರು ಶ್ರೀಮತಿ ಎಸ್. 
ರಾಜಶ್ರೀ ರವರನ್ನು ಬಂಧಿಸಿದ್ದು, ದಿನಾಂಕ : 25 - 10 - 2014 ರಂದು ಅಧಿಕಾರಿಯು ಜಾಮೀನಿನ ಮೇಲೆ ಹೊರಬಂದಿದ್ದು, 48 ಘಂಟೆಗಳಿಗಿಂತ ಹೆಚ್ಚಿನ 
ಅವಧಿಗೆ ಅವರು ಪೊಲೀಸು/ನ್ಯಾಯಾಂಗ ಬಂಧನದಲ್ಲಿ ಕಳೆದಿರುವುದರಿಂದಲೂ , 

ಈ ಕಾರಣಕ್ಕಾಗಿ ಅವರನ್ನು ದಿನಾಂಕ : 20 -10 -2014 ರಿಂದಲೇ ಜಾರಿಗೆ ಬರುವಂತೆ ಸೇವೆಯಿಂದ ಅಮಾನತ್ತಿನಲ್ಲಿಡುವುದು ಅವಶ್ಯಕವೆಂದು 
ಕಂಡುಬಂದಿರುವುದರಿಂದಲೂ , 

ಆದ್ದರಿಂದ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 10 (2)( ಎ) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀಮತಿ ಎಸ್ . ರಾಜಶ್ರೀ , ಜಂಟಿ ನಿಯಂತ್ರಕರು , ರಾಜ್ಯ ಲೆಕ್ಕಪತ್ರ ಇಲಾಖೆ, ಅವರ ವಿರುದ್ಧ ಕ್ರಿಮಿನಲ್ 
ಮೊಕದ್ದಮೆ / ಇಲಾಖಾ ವಿಚಾರಣೆಯನ್ನು ಕಾದಿಟ್ಟು ಅವರನ್ನು ದಿನಾಂಕ : 20 -10 - 2014 ರಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಈ ಮೂಲಕ ಸೇವೆಯಿಂದ ಅಮಾನತ್ತಿನಲ್ಲಿಡುತ್ತದೆ . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೨೧೯ . 
ಅಮಾನತ್ತಿನ ಅವಧಿಯಲ್ಲಿ ಶ್ರೀಮತಿ ಎಸ್. ರಾಜಶ್ರೀ , ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಅವರು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳು ನಿಯಮ 98ರನ್ವಯ ಜೀವನಾಧಾರ ಭತ್ಯೆಯನ್ನು ಪಡೆಯುತ್ತಾರೆ. 
ಅಮಾನತ್ತಿನ ಅವಧಿಯಲ್ಲಿ ಶ್ರೀಮತಿ ಎಸ್. ರಾಜಶ್ರೀ ಅವರು ಸಕ್ಷಮ ಪ್ರಾಧಿಕಾರದ ಅನುಮೋದನೆ ಪಡೆಯದೆ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 849 

ಎನ್. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ : 


ಓದಲಾಗಿದೆ : 


ಕರ್ನಾಟಕ ಸರ್ಕಾರ ಸಚಿವಾಲಯದ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿನ 
ವಿಶೇಷಾಧಿಕಾರಿ (ನಬಾರ್ಡ್ ) ಹುದ್ದೆಯನ್ನು ಮುಂದುವರಿಸುವ ಬಗ್ಗೆ . 

1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 35 ಸಸಿವಿ 2006, ದಿನಾಂಕ : 08 - 06 - 2006. 
2. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 338 ಸಅಸೇ 2011 , ದಿನಾಂಕ : 14 - 07 -2011. 
3. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 749 ಸಅಸೇ 2012 , ದಿನಾಂಕ : 29 - 04 - 2013. 
4 . ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಪಿಡಬ್ಲ್ಯೂಡಿ51 ನಬಾರ್ಡ್ 2014 , ದಿನಾಂಕ : 09 - 01 - 2014 , 


ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ : 08 - 06 - 2006ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ವಿಶೇಷಾಧಿಕಾರಿ ( ನಬಾರ್ಡ್) ಹುದ್ದೆಯನ್ನು ಒಂದು ವರ್ಷದ ಅವಧಿಗೆ 
ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. ನಂತರ ಕಾಲಕಾಲಕ್ಕೆ ಈ ಹುದ್ದೆಯನ್ನು ಮುಂದುವರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ದಿನಾಂಕ : 29 
04 - 2013 ಸರ್ಕಾರಿ ಆದೇಶದಲ್ಲಿ ಸದರಿ ಹುದ್ದೆಯನ್ನು ದಿನಾಂಕ : 08 - 06 - 2012 ರಿಂದ ಮತ್ತೆ ಎರಡು ವರ್ಷಗಳ ಅವಧಿಗೆ ಮುಂದುವರಿಸಲಾಗಿದೆ 
ಮೇಲೆ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ನಬಾರ್ಡ್ ಯೋಜನೆಯಡಿ ಇನ್ನು ಸುಮಾರು 270 ಕೋಟಿ ರೂ . ಮೊತ್ತದ 512 
ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಪ್ರಸ್ತುತ ಸಾಲಿನಲ್ಲಿ 300 ಕೋಟಿ ರೂ . ಮೊತ್ತದ ಹೊಸ ಕಾಮಗಾರಿಗಳ ಪ್ರಸ್ತಾವನೆ ತಯಾರಿಕೆ ಹಾಗೂ ಸಾಲ 
ಮರುಪಾವತಿ ಇತ್ಯಾದಿ ಕ್ರಮಗಳನ್ನು ಜರುಗಿಸುವ ಸಲುವಾಗಿ ವಿಶೇಷಾಧಿಕಾರಿ ( ನಬಾರ್ಡ್) ಹುದ್ದೆಯನ್ನು ದಿನಾಂಕ : 08 - 06 - 2014 ರಿಂದ ಮತ್ತೆ 
ಮೂರು ವರ್ಷಗಳ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರಿಸುವಂತೆ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ 
ಆದೇಶಿಸುತ್ತದೆ 

ಸರ್ಕಾರದ ಆದೇಶ ಖ್ಯೆ : ಸಿಆಸುಇ 400 ಸಉಸೇ 2014, ಬೆಂಗಳೂರು, ದಿನಾಂಕ : 13ನೇ ನವೆಂಬರ್, 2014. 

ಕರ್ನಾಟಕ ಸರ್ಕಾರದ ಸಚಿವಾಲಯದ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ವಿಶೇಷಾಧಿಕಾರಿ 
( ನಬಾರ್ಡ್) ಹುದ್ದೆಯನ್ನು ದಿನಾಂಕ : 08 - 06 - 2014 ರಿಂದ ಮತ್ತೆ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 96 , ದಿನಾಂಕ : 10 - 07 - 1996ರಲ್ಲಿ ಇಲಾಖಾ ಪ್ರಧಾನ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಲಾಗಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 851 

- ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 


ವಿಷಯ : 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ನೇಮಕಾತಿ ಬಗ್ಗೆ . 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 3 ಇಸಪ 2014, ದಿನಾಂಕ : 30 - 08 - 2014 , 


ಪ್ರಸ್ತಾವನೆ : 


ರಾಜ್ಯದ ಅಭಿವೃದ್ಧಿ , ಯೋಜನಾ ಕಾರ್ಯಕ್ರಮಗಳ ಪರಿಶೀಲನೆ ಹಾಗೂ ಅಹವಾಲುಗಳ ವಿಚಾರಣೆ, ಅನಿರೀಕ್ಷಿತ ತಪಾಸಣೆ ಹಾಗೂ ಸರ್ಕಾರದ 
ಯಾವುದೇ ಯೋಜನೆಗಳ ಜಾರಿ ಕುರಿತ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಮಾಡಲು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ 
ಕಾರ್ಯದರ್ಶಿಗಳ ಮಟ್ಟದ ಅಧಿಕಾರಿಗಳನ್ನು ಉಲ್ಲೇಖಿತ ಅಧಿಸೂಚನೆ ದಿನಾಂಕ : 30 - 08 - 2014 ರಲ್ಲಿ ವಿವಿಧ ಜಿಲ್ಲೆಗಳಿಗೆ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ 
ಶ್ರೀ ಅಶ್ವತ್ಥ ನಾರಾಯಣಗೌಡ ಕೆ. ಹೆಚ್, ಭಾ . ಆ. ಸೇ . ಇವರು ನಿವೃತ್ತಿ ಹೊಂದಿರುವುದರಿಂದ, ಈ ಕೆಳಕಂಡಂತೆ ಹೇಳಲಾದ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಪರಿಷ್ಕತ ಆದೇಶ ನೀಡಿದೆ. 


೨೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 


ಭಾಗ ೧ 


ಕ್ರಮ ಸಂಖ್ಯೆ 


ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ವಿಳಾಸ 


ಹಂಚಿಕೆಯಾದ ಜಿಲ್ಲೆ 


ದಾವಣಗೆರೆ 


2 . 


ಅಜಯ್ ಸೇರ್, ಭಾ . ಆ . ಸೇ . 
ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಗಾಂಧಿನಗರ, ಬೆಂಗಳೂರು 
ಪಿ. ಮಣಿವಣ್ಣನ್, ಭಾ . ಆ . ಸೇ . 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿ, ಜಲಭವನ, 1ನೇ ಹಂತ, ಬಿ. ಟಿ. ಎಂ . ಲೇಔಟ್ , ಬೆಂಗಳೂರು- 29 . 


ಧಾರವಾಡ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 852 

ಸುರೇಶ್ ಬಿ ಕೃಷ್ಣಪ್ಪನವರ್ 

ಸರ್ಕಾರದ ಉಪ ಕಾರ್ಯದರ್ಶಿ , 
SC-25 

ಸಿ. ಆ . ಸು . ಇ. (ಆಡಳಿತ ಸುಧಾರಣೆ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಗೌರವಾನ್ವಿತ ರಾಜ್ಯಪಾಲರ ಸಚಿವಾಲಯದಲ್ಲಿನ ಶಾಖಾಧಿಕಾರಿ ಹುದ್ದೆಯನ್ನು ತಾತ್ಕಾಲಿಕವಾಗಿ ಅಧೀನ 

ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸುವ ಬಗ್ಗೆ . 
ಓದಲಾಗಿದೆ : 1. ಅಧಿಸೂಚನೆ ಸಂಖ್ಯೆ : ಸಿಆಸುಇ 148 ಸಅಸೇ 2014 , ದಿನಾಂಕ : 25 - 08 - 204, 

2 . ಗೌರವಾನ್ವಿತ ರಾಜ್ಯಪಾಲರ ಕಾರ್ಯದರ್ಶಿಯವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ : ಜಿಎಸ್ 127 ಇಎಸ್‌ಟಿ 

2003, ದಿನಾಂಕ : 6 - 8 - 2014 ಮತ್ತು 8 - 9 -2014 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಅಧಿಸೂಚನೆಯಲ್ಲಿ ಶ್ರೀಮತಿ ಪ್ರತಿಭಾ ಡಿ . ಹಬ್ಬು, ಶಾಖಾಧಿಕಾರಿ, ಗೌರವಾನ್ವಿತ ರಾಜ್ಯಪಾಲರ ಸಚಿವಾಲಯ ಇವರಿಗೆ 
ಅಧೀನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ( ವಿಚಾರಣಾ ಕೋಶ) - ಹೊಸದಾಗಿ 
ಸೃಜಿಸಲಾದ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿತ್ತು. ಮೇಲೆ ಓದಲಾದ ( 2) ರ ಅರೆ ಸರ್ಕಾರಿ ಪತ್ರಗಳಲ್ಲಿ ಶ್ರೀಮತಿ ಪ್ರತಿಭಾ ಡಿ. ಹಬ್ಬು, ಶಾಖಾಧಿಕಾರಿ ಇವರು 
ಗೌರವಾನ್ವಿತ ರಾಜ್ಯಪಾಲರ ಸಚಿವಾಲಯದಲ್ಲಿ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಿಸಿದ ಕೆಲಸ -ಕಾರ್ಯಗಳಲ್ಲಿ ಪರಿಣತಿಯನ್ನು ಹೊಂದಿರುವುದರಿಂದ ಗೌರವಾನ್ವಿತ 
ರಾಜ್ಯಪಾಲರ ಸಚಿವಾಲಯದಲ್ಲಿನ ಒಂದು ಶಾಖಾಧಿಕಾರಿ ಹುದ್ದೆಯನ್ನು ಅಧೀನ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ ಸದರಿ ಹುದ್ದೆಗೆ ಶ್ರೀಮತಿ ಪ್ರತಿಭಾ ಡಿ . 
ಹಬ್ಬು ಇವರನ್ನು ನೇಮಿಸುವಂತೆ ಗೌರವಾನ್ವಿತ ರಾಜ್ಯಪಾಲರ ಕಾರ್ಯದರ್ಶಿಯವರು ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ 
ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 304 ಸಅಸೇ 2014 , ಬೆಂಗಳೂರು, ದಿನಾಂಕ : 27ನೇ ಅಕ್ಟೋಬರ್, 2014 , 

ಗೌರವಾನ್ವಿತ ರಾಜ್ಯಪಾಲರ ಕಾರ್ಯದರ್ಶಿಯವರ ಕೋರಿಕೆ ಹಿನ್ನೆಲೆಯಲ್ಲಿ ಗೌರವಾನ್ವಿತ ರಾಜ್ಯಪಾಲರ ಸಚಿವಾಲಯದಲ್ಲಿನ ಶಾಖಾಧಿಕಾರಿ 
ಹುದ್ದೆಯನ್ನು ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ ಆದೇಶಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 711 ಸೇ - 304, ದಿನಾಂಕ : 19 - 9 - 2014ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR. 853 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6) . 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ : ಸಿಆಸುಇ 208 ಸೇನೆವಿ 2014, ಬೆಂಗಳೂರು, ದಿನಾಂಕ : 18 -10 -2014 
ವಿಷಯ : ಇಲಾಖಾ ಪದೋನ್ನತಿ ಸಮಿತಿ ಸಭೆ ನಡೆಸುವ ಬಗ್ಗೆ ಮಾರ್ಗಸೂಚನೆಗಳು 
ಓದಲಾಗಿದೆ : 1. ದಿನಾಂಕ : 9 - 10 -1985ರ ಅಧಿಕೃತ ಜ್ಞಾಪನ ಸಂಖ್ಯೆ : ಡಿಪಿಎಆರ್ 5 ಎಸ್‌ಆರ್‌ಸಿ 1984. 

2. ದಿನಾಂಕ : 14 - 7 - 1993ರ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 22 ಎಸ್‌ಆರ್‌ಆರ್ 1993. 
3, ದಿನಾಂಕ : 6 - 12 -1996ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 64 ಸೇನೆನಿ ೨6 . 
4, ದಿನಾಂಕ : 14 - 7 - 1999ರ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 23 ಎಸ್ ಆರ್ ಆರ್ 1998. 
5. ದಿನಾಂಕ : 2 - 5 - 2001ರ ಸುತ್ತೋಲೆ ಸಂಖ್ಯೆ : ಸಿಆಸುಇ 12 ಸೇನೆನಿ 2001 . 
6. ದಿನಾಂಕ : 12 - 7- 2005ರ ಸುತ್ತೋಲೆ ಸಂಖ್ಯೆ : ಸಿಆಸುಇ 177 ಸೇನೆನಿ 2004. 
7 , ದಿನಾಂಕ : 19 - 5 -2010ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 75 ಸೇನೆನಿ 2010 . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 

೨೨೧ 
ಮೇಲೆ ಉಲ್ಲೇಖ (1) ರ ದಿನಾಂಕ : 9 -10 - 1985ರ ಅಧಿಕೃತ ಜ್ಞಾಪನದಲ್ಲಿ ಜೇಷ್ಠತೆ ಮತ್ತು ಅರ್ಹತೆ ಆಧಾರದ ಮೇಲೆ ಮುಂಬಡ್ತಿ ನೀಡುವ 
ಪ್ರಕರಣಗಳಲ್ಲಿ ಇಲಾಖಾ ಮುಂಬಡ್ತಿ ಸಮಿತಿಗಳು ಅನುಸರಿಸಬೇಕಾದ ಕಾರ್ಯವಿಧಾನಗಳ ಬಗ್ಗೆ ಸೂಚನೆಗಳನ್ನು ನೀಡಲಾಗಿರುತ್ತದೆ. 

2. ಇಲಾಖಾ ವಿಚಾರಣೆ ಅಥವಾ ಕ್ರಿಮಿನಲ್ ನಡವಳಿಗಳು ಬಾಕಿ ಇರುವ ಸರ್ಕಾರಿ ನೌಕರರುಗಳ ಪ್ರಕರಣಗಳನ್ನು ಮುಂಬಡ್ತಿಗೆ 
ಪರಿಗಣಿಸುವಾಗ ಅನುಸರಿಸಬೇಕಾದ ಕಾರ್ಯವಿಧಾನದ ಬಗ್ಗೆ ಮೇಲೆ ( 2) ರ ಅಧಿಕೃತ ಜ್ಞಾಪನದಲ್ಲಿ ಸೂಚನೆಗಳನ್ನು ನೀಡಲಾಗಿದೆ. 

3. ಮೇಲೆ (4) ರಲ್ಲಿ ಉಲ್ಲೇಖಿಸಲಾದ ಅಧಿಕೃತ ಜ್ಞಾಪನದಲ್ಲಿ ಇಲಾಖಾ ಮುಂಬಡ್ತಿ ಸಮಿತಿಯು ಮುಂಬಡ್ತಿ ನೀಡಲು ಶಿಫಾರಸ್ಸು ಮಾಡಿದ 
ನಂತರ ಅಂತಹ ಸರ್ಕಾರಿ ನೌಕರರ ವಿರುದ್ಧ ಇಲಾಖಾ ವಿಚಾರಣೆ ಅಥವಾ ಕ್ರಿಮಿನಲ್ ನಡವಳಿಗಳು ಪ್ರಾರಂಭವಾದ ಪ್ರಕರಣಗಳಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನದ ಬಗ್ಗೆ ಮಾರ್ಗಸೂಚನೆಗಳನ್ನು ನೀಡಲಾಗಿದೆ. 

4. ಮೇಲೆ (5) ರಲ್ಲಿ ಉಲ್ಲೇಖಿಸಲಾದ ಸುತ್ತೋಲೆಯಲ್ಲಿ ಸರ್ಕಾರಿ ನೌಕರರ ವಿರುದ್ಧ ಪ್ರಾರಂಭವಾದ ಇಲಾಖಾ ವಿಚಾರಣೆ ಅಥವಾ ಕ್ರಿಮಿನಲ್ 
ನಡವಳಿಗಳಲ್ಲಿ ದಂಡನೆ ವಿಧಿಸಿದಲ್ಲಿ, ದಂಡನೆಯು ಚಾಲ್ತಿಯಲ್ಲಿರುವ ಅವಧಿಯಲ್ಲಿ ಸಂಬಂಧಪಟ್ಟ ಸರ್ಕಾರಿ ನೌಕರರಿಗೆ ಮುಂಬಡ್ತಿ ನೀಡಲು ಆಸ್ಪದವಿಲ್ಲವೆಂದು 
ತಿಳಿಸಲಾಗಿದೆ. 

5. ಮೇಲೆ (3) ಮತ್ತು ( 7) ರಲ್ಲಿ ಉಲ್ಲೇಖಿಸಲಾದ ಸರ್ಕಾರಿ ಆದೇಶಗಳಲ್ಲಿ ಇಲಾಖಾ ಪದೋನ್ನತಿ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. 
6. ಮೇಲೆ (6) ರಲ್ಲಿ ಓದಲಾದ ಸುತ್ತೋಲೆಯಲ್ಲಿ ಮುಂಬಡ್ತಿ ಉದ್ದೇಶಕ್ಕಾಗಿ ಪರಿಗಣಿಸಬೇಕಾದ ಮಾಹಿತಿಯ ಬಗ್ಗೆ ವಿವರವನ್ನು ನೀಡಲಾಗಿದೆ . 

7. ದಿನಾಂಕ : 9 -10 -1985ರ ಅಧಿಕೃತ ಜ್ಞಾಪನದಲ್ಲಿ ಇಲಾಖಾ ಮುಂಬಡ್ತಿ ಸಭೆಗಳನ್ನು ನಡೆಸುವ ಬಗ್ಗೆ ನೀಡಲಾಗಿರುವ ಸೂಚನೆಗಳನ್ನು 
ಎಲ್ಲಾ ನೇಮಕಾತಿ ಪ್ರಾಧಿಕಾರಿಗಳು/ ಇಲಾಖಾ ಮುಂಬಡ್ತಿ ಸಮಿತಿಗಳು ಪಾಲಿಸುವಂತೆ ಕಾಲಕಾಲಕ್ಕೆ ಸೂಚನೆಗಳನ್ನು ನೀಡಲಾಗಿರುತ್ತದೆ. ಆದರೂ , ವಿವಿಧ 
ನೇಮಕಾತಿ ಪ್ರಾಧಿಕಾರಿಗಳು / ಇಲಾಖಾ ಮುಂಬಡ್ತಿ ಸಮಿತಿಗಳು ಈ ಅಂಶಗಳನ್ನು ಪಾಲಿಸದೇ , ಇಲಾಖಾ ಮುಂಬಡ್ತಿ ಸಭೆಗಳನ್ನು ನಿಯಮಿತವಾಗಿ ನಡೆಸದೇ 
ಇರುವುದರಿಂದ, ಅರ್ಹ ನೌಕರರಿಗೆ ಮುಂಬಡ್ತಿ ನೀಡುವಲ್ಲಿ ವಿಳಂಬವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 

8, ಆದುದರಿಂದ, ದಿನಾಂಕ : 9 -10 - 1985ರ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 5 ಎಸ್‌ಆರ್‌ಸಿ 1984ರಲ್ಲಿ ನೀಡಿದ ಸೂಚನೆಗಳನ್ನು ಹಾಗೂ 
ತದನಂತರದಲ್ಲಿ ಜೇಷ್ಠತೆ ಹಾಗೂ ಅರ್ಹತೆ ಆಧಾರದ ಮೇಲೆ ಮುಂಬಡ್ತಿಗೆ ಪರಿಗಣಿಸುವಾಗ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕಾಲಕಾಲಕ್ಕೆ ಹೊರಡಿಸಲಾದ 
ಆದೇಶಗಳು / ಸುತ್ತೋಲೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ . 
PR. 854 

ಡಾ || ಇ . ವಿ. ರಮಣ ರೆಡ್ಡಿ 
SC- 500 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸರ್ಕಾರಿ ನೌಕರರು ಖಾಸಗಿ ಆಸ್ಪತ್ರೆಗಳಲ್ಲಿ ಪಡೆದ ವೈದ್ಯಕೀಯ ವೆಚ್ಚವನ್ನು ಮರುಪಾವತಿಸಲು ಸರ್ಕಾರದ 

ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರ ಮಿತಿಯನ್ನು ರೂ . 1.00 

ಲಕ್ಷಗಳಿಂದ ರೂ . 2.00 ಲಕ್ಷಗಳಿಗೆ ಹೆಚ್ಚಿಸುವ ಕುರಿತು. 
ಓದಲಾಗಿದೆ : ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 34 ಎಸ್‌ಎಂಆರ್ 2011 , ದಿನಾಂಕ : 28 - 09 - 2011 . 
ಪ್ರಸ್ತಾವನೆ : 

ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು , 1963ರ ನಿಯಮ 8 ಮತ್ತು 
ಷೆಡ್ಯೂಲ್ 1 ಹಾಗೂ 11ರಲ್ಲಿ ಸೂಚಿಸಿರುವ ಸರ್ಕಾರದಿಂದ ಮಾನ್ಯತೆ ಹೊಂದಿರುವ ಆಸ್ಪತ್ರೆಗಳನ್ನು ಹೊರತುಪಡಿಸಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ನೌಕರರು 
ಪಡೆಯುವ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ, ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 
ಬೆಂಗಳೂರು, ಇವರು ನೀಡುವ ಅಭಿಪ್ರಾಯದಂತೆ ಎಲ್ಲಾ ವೃಂದದ ಅಧಿಕಾರಿ / ನೌಕರರ ರೂ . 1.00 ಲಕ್ಷದವರೆಗಿನ ವೈದ್ಯಕೀಯ ವೆಚ್ಚವನ್ನು ಮರುಪಾವತಿಸಲು 
ನಿಯಮ 14ನ್ನು ಸಡಿಲಿಸಲು ನಿಯಮ 31ರಲ್ಲಿ ಪ್ರದತ್ತವಾದ ಸಿ. ಆ. ಸು . ಇಲಾಖೆ ಚಲಾಯಿಸುತ್ತಿದ್ದ ಅಧಿಕಾರವನ್ನು ಸಂಬಂಧಪಟ್ಟ ಆಡಳಿತ ಇಲಾಖೆಯ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ಮೇಲೆ ಓದಲಾದ ಸರ್ಕಾರದ ಆದೇಶದಲ್ಲಿ ಪ್ರತ್ಯಾಯೋಜಿಸಲಾಗಿರುತ್ತದೆ. 

ಪ್ರಸ್ತುತ, ವೈದ್ಯಕೀಯ ಚಿಕಿತ್ಸಾ ವೆಚ್ಚಗಳು ದುಬಾರಿಯಾಗಿದ್ದು , ಮಾನ್ಯತೆ ಪಡೆಯದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದ ಅರ್ಹತಾ ಮೊತ್ತ ರೂ . 
1.00 ಲಕ್ಷಗಳನ್ನು ಮೀರಿದ ಮರುಪಾವತಿ ಪ್ರಕರಣಗಳು ನಿಯಮ ಸಡಿಲಿಕೆಗಾಗಿ ಆಡಳಿತ ಇಲಾಖೆಗಳ ಮೂಲಕ ಸಿ. ಆ. ಸು . ಇಲಾಖೆ (ಸೇವಾ 
ನಿಯಮಗಳು ) ಗೆ ಬರುತ್ತಿರುವ ಪ್ರಸ್ತಾವನೆಗಳು ಹೆಚ್ಚಾಗುತ್ತಿದ್ದು, ಇದರಿಂದಾಗಿ, ವೈದ್ಯಕೀಯ ವೆಚ್ಚದ ಮರುಪಾವತಿಯು ವಿಳಂಬವಾಗಿ ಸರ್ಕಾರಿ ನೌಕರರಿಗೆ 
ಅನಾನುಕೂಲವಾಗುತ್ತಿರುವ ಹಿನ್ನೆಲೆಯಲ್ಲಿ, ಆಡಳಿತ ಇಲಾಖೆಗಳ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯ 
ಲಕ್ಷದವರೆಗಿನ ಅಧಿಕಾರ ಮಿತಿಯನ್ನು ರೂ . 2.00 ಲಕ್ಷಗಳಿಗೆ ಹೆಚ್ಚಿಸಲು ತೀರ್ಮಾನಿಸಲಾಗಿದ್ದು , ಅದರಂತೆ, ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 31 ಎಸ್ಎಂಆರ್ 2014, ಬೆಂಗಳೂರು, ದಿನಾಂಕ : 05 - 11 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಮಾನ್ಯತೆ ಹೊಂದಿರುವ ಆಸ್ಪತ್ರೆಗಳನ್ನು ಹೊರತುಪಡಿಸಿ, ಮಾನ್ಯತೆ 
ಪಡೆಯದ ರಾಜ್ಯದಲ್ಲಿರುವ ಖಾಸಗಿ ಆಸ್ಪತ್ರೆಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಸದಸ್ಯರುಗಳು ಚಿಕಿತ್ಸೆ ಪಡೆದಂತಹ ಪ್ರಕರಣಗಳ 
ವೈದ್ಯಕೀಯ ವೆಚ್ಚವನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ, ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು, ಇವರು ನೀಡುವ 
ಅಭಿಪ್ರಾಯದಂತೆ ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು, 1963ರ ನಿಯಮ 31ರಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ನಿಯಮ 14ನ್ನು ಸಡಿಲಿಸಿ ಅರ್ಹತಾ ಮೊತ್ತ ರೂ . 1.00 ಲಕ್ಷದವರೆಗಿನ ವೈದ್ಯಕೀಯ ವೆಚ್ಚವನ್ನು ಮರುಪಾವತಿಸಲು ಸಂಬಂಧಪಟ್ಟ ಆಡಳಿತ 


೨೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೧ 


ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾಗಿದ್ದ ಅಧಿಕಾರದ ಮಿತಿಯನ್ನು ರೂ . 2. 00 ಲಕ್ಷಗಳಿಗೆ ( ಎರಡು ಲಕ್ಷ 
ರೂಪಾಯಿಗಳು) ಹೆಚ್ಚಿಸಲಾಗಿದೆ. 

2. ಅರ್ಹತಾ ಮೊತ್ತವು ರೂ . 2.00 ಲಕ್ಷಗಳನ್ನು ಮೀರಿದ ಹಾಗೂ ರೂ . 5.00 ಲಕ್ಷಗಳವರೆಗಿನ ಮರುಪಾವತಿ ಪ್ರಕರಣಗಳನ್ನು ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿ, ಸಿ. ಆ. ಸು . ಇಲಾಖೆರವರಿಗೆ ಸಲ್ಲಿಸುವುದು ಹಾಗೂ ರೂ . 5.00 ಲಕ್ಷಗಳನ್ನು ಮೀರಿದ ಹಾಗೂ ಇನ್ನಿತರ ನಿಯಮಗಳ 
ಸಡಿಲಿಕೆ ಪ್ರಕರಣಗಳನ್ನು ಸಿ. ಆ . ಸು . ಇಲಾಖೆಯ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಯವರಿಂದ ಮಾನ್ಯ ಮುಖ್ಯಮಂತ್ರಿಯವರ ಆದೇಶಕ್ಕಾಗಿ ಸಲ್ಲಿಸುವುದು. 

3. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳು ಮೇಲ್ಕಂಡ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಸರ್ಕಾರದಿಂದ ಮಾನ್ಯತೆ ಪಡೆಯದ 
ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದು ರಾಜ್ಯ ಸರ್ಕಾರಿ ನೌಕರರು ಮರುಪಾವತಿಗಾಗಿ ಸಲ್ಲಿಸುವ ಎಲ್ಲಾ ಕ್ಷೇಮುಗಳನ್ನು ಯಾಂತ್ರಿಕವಾಗಿ ಪರಿಗಣಿಸದೇ 
ಅಪವಾದಾತ್ಮಕವಾದ ಪ್ರಕರಣವಾಗಿ ಪರಿಗಣಿಸಿ, ಸರ್ಕಾರಿ ನೌಕರರ ಮತ್ತು ಅವರ ಕುಟುಂಬ ಸದಸ್ಯರ ಜೀವನ್ಮರಣದ ಸನ್ನಿವೇಶದಲ್ಲಿ ಹಾಗೂ ಈ ಕೆಳಕಂಡ 
ತುರ್ತು ಸಂದರ್ಭಗಳಲ್ಲಿ ಮಾನ್ಯತೆ ಪಡೆಯದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಂತಹ ಪ್ರಕರಣಗಳನ್ನು ಮಾತ್ರ ನಿಯಮ ಸಡಿಲಿಸಲು ಪರಿಗಣಿಸುವುದು : 

1. ಸರ್ಕಾರಿ ನೌಕರರ ಅಥವಾ ಕುಟುಂಬ ಸದಸ್ಯರು ಅಪಘಾತಕ್ಕೀಡಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ, ಸಾರ್ವಜನಿಕರು ಅಥವಾ ಸ್ನೇಹಿತರು 

ತುರ್ತು ಚಿಕಿತ್ಸೆಗಾಗಿ ಹತ್ತಿರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಸೇರಿಸಿದ ಸಂದರ್ಭ ; 
2. ಹಠಾತ್ತಾಗಿ ಅಕಾಲದಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡು ಹತ್ತಿರದಲ್ಲಿ ಯಾವುದೇ ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ 

ಆಸ್ಪತ್ರೆಗಳು ಇಲ್ಲದಿದ್ದ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ತುರ್ತು ಚಿಕಿತ್ಸೆಗಾಗಿ ಹತ್ತಿರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಸೇರಿಸಿದ 
ಸಂದರ್ಭ ; 
ಹೃದಯಾಘಾತಕ್ಕೀಡಾಗಿ ತುರ್ತು ಚಿಕಿತ್ಸೆಯ ಅಗತ್ಯವಿದ್ದು, ಹತ್ತಿರದಲ್ಲಿ ಯಾವುದೇ ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ 

ಆಸ್ಪತ್ರೆಗಳು ಇಲ್ಲದಿದ್ದ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಗಾಗಿ ಹತ್ತಿರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಸೇರಿದ ಸಂದರ್ಭ ; 
* ಬೆಂಕಿ ಅಪಘಾತಕ್ಕೀಡಾಗಿ ತುರ್ತು ಚಿಕಿತ್ಸೆಯ ಅಗತ್ಯವಿರುವ ಸಂದರ್ಭದಲ್ಲಿ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ ಸಂದರ್ಭ; 
5. ಸರ್ಕಾರಿ ನೌಕರರ ಅಥವಾ ಅವರ ಕುಟುಂಬದ ಸದಸ್ಯರಿಗೆ ಜೀವಾಪಾಯವಿದ್ದು, ಸರ್ಕಾರಿ ವೈದ್ಯರ ಅಥವಾ ಮಾನ್ಯತೆ ಪಡೆದ ಆಸ್ಪತ್ರೆಯ 

ವೈದ್ಯರ ಸಲಹೆಯ ಮೇರೆಗೆ ತುರ್ತು ಚಿಕಿತ್ಸೆಯ ಅಗತ್ಯವಿರುವ ಬೇರೆ ಯಾವುದೇ ಅತಿ ವಿರಳ ಸಂದರ್ಭ ; 
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಸರ್ಕಾರದಿಂದ ಮಾನ್ಯತೆ ಪಡೆದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯು ಲಭ್ಯವಿಲ್ಲದಂತಹ ವಿಶೇಷ ಸಂದರ್ಭಗಳಲ್ಲಿ ಈ 

ಆಸ್ಪತ್ರೆಗಳ ಸಕ್ಷಮ ಆಸ್ಪತ್ರೆ ಪ್ರಾಧಿಕಾರದ ಶಿಫಾರಸ್ಸಿನ ಮೇರೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಸಂದರ್ಭ . 

4 . ಈ ಮೇಲಿನ ಅಂಶಗಳೊಂದಿಗೆ ಆರ್ಥಿಕ ಇಲಾಖೆಯ ದಿನಾಂಕ : 20 - 01 - 2012ರ ಆದೇಶ ಸಂಖ್ಯೆ : ಆಇ 01 ಟಿಎಫ್ ಪಿ 2012ರಲ್ಲಿನ 
ಸೂಚನೆಗಳನ್ನೂ ಸಹ ಕಟ್ಟುನಿಟ್ಟಾಗಿ ಪಾಲಿಸಿ, ಸರ್ಕಾರಿ ನೌಕರರು ಅಥವಾ ಅವರ ಕುಟುಂಬ ಸದಸ್ಯರು ಮಾನ್ಯತೆ ಪಡೆಯದ ಖಾಸಗಿ ಆಸ್ಪತ್ರೆಗಳಲ್ಲಿ ಪಡೆದ 
ವೈದ್ಯಕೀಯ ಚಿಕಿತ್ಸಾ ಸ್ವರೂಪ ಮತ್ತು ಚಿಕಿತ್ಸೆ ಪಡೆದ ಸಂದರ್ಭ ಹಾಗೂ ಸನ್ನಿವೇಶಗಳ ವಿವರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕ್ಲಮಿನ ನೈಜತೆಯ ಬಗ್ಗೆ 
ಅಗತ್ಯವಿದ್ದಲ್ಲಿ ಸೂಕ್ತ ತನಿಖೆ ನಡೆಸಿ, ಸರ್ಕಾರಿ ನೌಕರರು ಸಲ್ಲಿಸಿರುವ ಕ್ಷೇಮು ಮೇಲೆ ತಿಳಿಸಿರುವ ಸಂದರ್ಭಗಳ ವ್ಯಾಪ್ತಿಯಲ್ಲಿ ಬರುವುದನ್ನು 

ಸಮರ್ಥನೀಯವೆಂದು ಕಂಡು ಬಂದಲ್ಲಿ ಮಾತ್ರ ಇಲಾಖಾ ಮುಖ್ಯಸ್ಥರು ತಮ್ಮ ನಿರ್ದಿಷ ಶಿಫಾರಸಿನೊಂದಿಗೆ ಸಂಬಂಧಪಟ್ಟ 
ಸಚಿವಾಲಯದ ಇಲಾಖಾ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸತಕ್ಕದ್ದು. ಇಲಾಖಾ ಪ್ರಧಾನ 
ಕಾರ್ಯದರ್ಶಿ /ಕಾರ್ಯದರ್ಶಿಗಳೂ ಸಹ ತಮ್ಮ ಹಂತದಲ್ಲಿ ಪೂರ್ಣ ಪರಿಶೀಲನೆಯ ನಂತರವೇ ವೈದ್ಯಕೀಯ ವೆಚ್ಚ ಮರುಪಾವತಿ ಪ್ರಕರಣವು ವಿಶೇಷ 
ಪ್ರಕರಣವೆಂದು ಪರಿಗಣಿಸಬಹುದಾದ ಅಪವಾದಾತ್ಮಕ ಸಂದರ್ಭವೆಂದು ದೃಢಪಟ್ಟಲ್ಲಿ ಮಾತ್ರ ಕಾರಣಗಳನ್ನು ದಾಖಲಿಸಿ ನಿಯಮಗಳ ಸಡಿಲಿಕೆಯ 
ಅಧಿಕಾರವನ್ನು ಚಲಾಯಿಸಿ ವೈದ್ಯಕೀಯ ವೆಚ್ಚದ ಮರುಪಾವತಿಗೆ ಪರಿಗಣಿಸುವುದು. 

5. ಮರುಪಾವತಿಸುವ ಅರ್ಹತಾ ಮೊತ್ತವು ರೂ . 2. 00 ಲಕ್ಷಗಳನ್ನು ಮೀರಿದ ಪ್ರಕರಣಗಳಲ್ಲಿಯೂ ಸಹ ಈ ಮೇಲೆ ತಿಳಿಸಿರುವಂತೆಯೇ 
ಪರಿಶೀಲಿಸಿ, ಇಲಾಖಾ ಮುಖ್ಯಸ್ಥರು ತಮ್ಮ ನಿರ್ದಿಷ್ಟ ಶಿಫಾರಸ್ಸಿನೊಂದಿಗೆ ಪ್ರಸ್ತಾವನೆಗಳನ್ನು ನೇರವಾಗಿ ಸಿ. ಆ. ಸು . ಇಲಾಖೆ (ಸೇವಾ ನಿಯಮಗಳು ) ಗೆ ಸಲ್ಲಿಸದೇ 
ಕಡ್ಡಾಯವಾಗಿ ಸಂಬಂಧಪಟ್ಟ ಸಚಿವಾಲಯದ ಇಲಾಖಾ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ಸಲ್ಲಿಸತಕ್ಕದ್ದು, ಹಾಗೂ ಇಲಾಖಾ ಪ್ರಧಾನ 
ಕಾರ್ಯದರ್ಶಿ /ಕಾರ್ಯದರ್ಶಿಗಳೂ ಸಹ ತಮ್ಮ ಹಂತದಲ್ಲಿ ಪೂರ್ಣ ಪರಿಶೀಲನೆಯ ನಂತರ ವೈದ್ಯಕೀಯ ವೆಚ್ಚ ಮರುಪಾವತಿ ಪ್ರಕರಣವು ವಿಶೇಷ 
ಪ್ರಕರಣವೆಂದು ಪರಿಗಣಿಸಬಹುದಾದ ಅಪವಾದಾತ್ಮಕ ಸಂದರ್ಭವೆಮದು ದೃಢಪಟ್ಟಲ್ಲಿ ಮಾತ್ರ ಶಿಫಾರಸ್ಸಿನೊಂದಿಗೆ ಪ್ರಸ್ತಾವನೆಯನ್ನು ಸಿ. ಆ. ಸು . ಇಲಾಖೆ 
(ಸೇವಾ ನಿಯಮಗಳು ) ಗೆ ಕಳುಹಿಸಲು ಕ್ರಮ ಕೈಗೊಳ್ಳುವುದು. 

* ಈ ಆದೇಶವನ್ನು ಆರ್ಥಿಕ ಇಲಾಖೆಯ ದಿನಾಂಕ : 20 - 09 - 2014ರ ಟಿಪ್ಪಣಿ ಸಂಖ್ಯೆ : ಆಇ 481 ಆನಿ 2014ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P. R. 855 

ಉಮಾ ಕೆ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC- 500 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು - 2). 


ವಿಷಯ : 


ಒಳಾಡಳಿತ ಸಚಿವಾಲಯ 
- ಶ್ರೀ ಎಂ . ಎಂ . ಸತ್ತಿಗೇರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ. ಎಂ .ಎಫ್.ಸಿ. 2ನೇ ನ್ಯಾಯಾಲಯ , 
ಬಾಗಲಕೋಟೆ ಇವರನ್ನು ಚೆಕ್ ಬೌನ್ಸ್ ಪ್ರಕರಣದ ಸಂಬಂಧ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ಬಗ್ಗೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೨೨೩ 
ಓದಲಾಗಿದೆ : 1. ದಿನಾಂಕ : 13 - 04 -2011ರಂದು ಸಿಂಧಗಿಯ ಘನ ಸಿವಿಲ್ ಜೆಡ್ಸ್ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , 

ಸಿ.ಸಿ. ನಂ . 229/2005ರ ಪ್ರಕರಣದಲ್ಲಿ ನೀಡಿರುವ ತೀರ್ಪು, 
ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಇವರ ಪತ್ರದ ಸಂಖ್ಯೆ: 

ಡಿಪಿಎನ್/ ಸಿಶಾ -lಎ/80/2012- 13, ದಿನಾಂಕ : 30 - 01 - 2014, 
3. ಕಾರಣ ಕೇಳುವ ಸೂಚನಾ ಪತ್ರದ ಸಂಖ್ಯೆ : ಒಣ 72 ಪಿಪಿಇ 2014, ದಿನಾಂಕ : 07 - 04 - 2014 , 
4 . ಶ್ರೀ ಎಂ . ಎಂ . ಸತ್ತಿಗೇರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ. ಎಂ .ಎಫ್. ಸಿ. 2ನೇ ನ್ಯಾಯಾಲಯ, 

ಬಾಗಲಕೋಟೆ ಇವರ ವಿವರಣೆಯ ದಿನಾಂಕ : 23 - 05 - 2014, 
ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು ಇವರ ಪತ್ರದ ಸಂಖ್ಯೆ : ಪಿಎಸ್‌ಸಿ 157 

ಸಿಎನ್ಎ ಸ್ 14, ದಿನಾಂಕ : 18 - 10 - 2014. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಶ್ರೀ ಎಂ . ಎಂ . ಸತ್ತಿಗೇರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ. ಎಂ .ಎಫ್.ಸಿ. 2ನೇ ನ್ಯಾಯಾಲಯ , 
ಬಾಗಲಕೋಟೆ ಇವರು ಶ್ರೀ ಮಲ್ಲಿಕಾರ್ಜುನ ಎಂಬುವರಿಂದ ಪಡೆದಿದ್ದ ರೂ . 1,00,000 - 00 ಸಾಲದ ಮೊತ್ತವನ್ನು ಹಿಂದಿರುಗಿಸುವ ಸಂಬಂಧ ಚೆಕ್‌ನ್ನು 
ನೀಡಿದ್ದರು. ಆದರೆ, ಅದು ಬ್ಯಾಂಕಿನಲ್ಲಿ ಬೌನ್ಸ್ ಆದ ಕಾರಣದ ಶ್ರೀ ಮಲ್ಲಿಕಾರ್ಜುನ ( ಪಿರೈಾದುದಾರ ) ಇವರು ಸಿಂಧಗಿಯ ಸಿವಿಲ್ ಜೆಡ್ಸ್ ಮತ್ತು 
ಜೆ. ಎಂ .ಎಫ್. ನ್ಯಾಯಾಲಯದಲ್ಲಿ ಸಿ. ಸಿ. ನಂ . 229 /2005ರಲ್ಲಿ ಪ್ರಕರಣವನ್ನು ದಾಖಲಿಸಿದ್ದರು. ದಿನಾಂಕ : 13- 04 - 2011ರಂದು ಸದರಿ ಪ್ರಕರಣದ 
ತೀರ್ಪಿನಲ್ಲಿ ನ್ಯಾಯಾಲಯವು Negotiable Instruments Act ನ ಕಲಂ 138 ರಡಿಯಲ್ಲಿ ಶ್ರೀ ಎಂ . ಎಂ . ಸತ್ತಿಗೇರಿರವರಿಗೆ ಆರು ತಿಂಗಳ ಸಾದಾ ಸಜೆಯನ್ನು 
ವಿಧಿಸಿದೆ. ಮುಂದುವರೆದು, ಕ್ರಿಮಿನಲ್ ದಂಡ ಸಂಹಿತೆಯ ಸೆಕ್ಷನ್ 357 ರಡಿಯಲ್ಲಿ ರೂ . 1,00,000 - 00 ( ಒಂದು ಲಕ್ಷ ರೂ . ಗಳು ಮಾತ್ರ) ನ್ನು 
ಪಿರಾದುದಾರರಿಗೆ ಪರಿಹಾರವಾಗಿ ನೀಡುವಂತೆ ಹಾಗೂ ಒಂದು ವೇಳೆ ಪರಿಹಾರವನ್ನು ನೀಡದಿದ್ದಲ್ಲಿ ಹೆಚ್ಚುವರಿ ಆರು ತಿಂಗಳ ಸಾದಾ ಸಜೆಗೆ ಒಳಗಾಗಲು 
ಘನ ನ್ಯಾಯಾಲಯವು ಆದೇಶಿಸಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರಲ್ಲಿನ ಪ್ರಸ್ತಾವನೆಯಲ್ಲಿ ನಿರ್ದೇಶಕರು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರು ಶ್ರೀ 
ಎಂ . ಎಂ . ಸತ್ತಿಗೇರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಜೆ . ಎಂ .ಎಫ್. ಸಿ. ನ್ಯಾಯಾಲಯ , ಬಾಗಲಕೋಟೆ ಇವರು ಸಿಂಧಗಿಯ ಘನ ಸಿವಿಲ್ ಜೆಡ್ 
ಮತ್ತು ಜೆ. ಎಂ .ಎಫ್. ಸಿ. ನ್ಯಾಯಾಲಯದ ಸಿ.ಸಿ . ನಂ . 229 /2005ರ ಪ್ರಕರಣದ ತೀರ್ಪಿನಲ್ಲಿ ಶಿಕ್ಷೆಗೆ ಒಳಾಗಾಗಿರುವ ಕಾರಣ ಸರ್ಕಾರಿ ಸೇವೆಯಿಂದ 
ವಜಾಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಶ್ರೀ ಎಂ . ಎಂ . ಸತ್ತಿಗೇರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ. ಎಂ .ಎಫ್. ಸಿ. 2ನೇ 
ನ್ಯಾಯಾಲಯ , ಬಾಗಲಕೋಟೆ ಇವರಿಗೆ ನೀಡಲಾಗಿದ್ದ ಕಾರಣ ಕೇಳುವ ಸೂಚನಾ ಪತ್ರದಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮಾವಳಿಗಳ 
ನಿಯಮ 8 ರಡಿಯಲ್ಲಿ ಏಕೆ ಸೂಕ್ತ ದಂಡನೆಯನ್ನು ವಿಧಿಸಬಾರದು ಎಂಬ ಬಗ್ಗೆ ನೋಟೀಸನ್ನು ನೀಡಿ, ಸಮಜಾಯಿಷಿಯನ್ನು ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರಲ್ಲಿ ಶ್ರೀ ಎಂ . ಎಂ . ಸತ್ತಿಗೇರಿ ಇವರು ಕಾರಣ ಕೇಳುವ ಸೂಚನಾ ಪತ್ರಕ್ಕೆ ಬರೆದುಕೊಂಡಿರುವ 
ವಿವರಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ಸಂ . 229/2005ರ ಪ್ರಕರಣದ ದಿನಾಂಕ : 13 - 04 - 2011ರ ತೀರ್ಪಿಗೆ ಬಿಜಾಪುರದ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯವು ತಡೆಯಾಜ್ಞೆಯನ್ನು ನೀಡಿರುವುದರಿಂದ ಈ ಹಂತದಲ್ಲಿ ಯಾವುದೇ ಕ್ರಮ ತೆಗೆದುಕೊಳ್ಳಬಾರದೆಂದು ಕೋರಿರುತ್ತಾರೆ. 

ಸದರಿ ಪ್ರಕರಣದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಭಿಪ್ರಾಯವನ್ನು ಕೋರಲಾಗಿ ಈ ಕೆಳಕಂಡಂತೆ ಅಭಿಪ್ರಾಯವನ್ನು 
ನೀಡಿದೆ. 

"ಸರ್ಕಾರಿ ನೌಕರನು ಕ್ರಿಮಿನಲ್ ನ್ಯಾಯಾಲಯದಲ್ಲಿ ದಂಡನೆಗೆ ಗುರಿಯಾಗಿ ಸದರಿ ದಂಡನಾದೇಶದ ವಿರುದ್ದ ಮೇಲಿನ ನ್ಯಾಯಾಲಯದಲ್ಲಿ 
ಮೇಲ್ಮನವಿಯನ್ನು ಸಲ್ಲಿಸಿ, ಮೇಲಿನ ನ್ಯಾಯಾಲಯವು ದಂಡನಾದೇಶವನ್ನು ನಿಲಂಬನೆಯಲ್ಲಿಟ್ಟಾಗ ತೆಗೆದುಕೊಳ್ಳಬೇಕಾದ ಕ್ರಮದ ಬಗ್ಗೆ ಸುತ್ತೋಲೆ ಸಂ . 
ಸಿಆಸುಇ 9 ಸೇಇವಿ 95, ದಿನಾಂಕ : 26 - 06 -1996ರಲ್ಲಿ ವಿವರಿಸಲಾಗಿದೆ. ಅಲ್ಲದೆ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಗಂಭೀರ ಸ್ವರೂಪದ ಆರೋಪಕ್ಕಾಗಿ 
ದಂಡನೆಗೊಳಗಾದ ನೌಕರರು ಮೇಲಿನ ನ್ಯಾಯಾಲಯದ ಅಂತಿಮ ತೀರ್ಪು ಬರುವ ಬರುವವರೆಗೆ ಸೇವೆಯಲ್ಲಿ ಮುಂದುವರಿಯಲು ಅವಕಾಶ ಕಲ್ಪಿಸುವುದು 
ಸೂಕ್ತವಲ್ಲವೆಂದು ಈ ಸುತ್ತೋಲೆಯಲ್ಲಿ ಹೇಳಲಾಗಿದೆ. ಆದ್ದರಿಂದ , ಅಂತಹ ನೌಕರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಮೇಲಿನ ನ್ಯಾಯಾಲಯವು 
ಅಂತಿಮ ತೀರ್ಪನ್ನು ನೀಡುವವರೆಗೆ ನಿರೀಕ್ಷಿಸುವ ಅಗತ್ಯವಿರುವುದಿಲ್ಲ. ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮ 
1957ರ ನಿಯಮ 14 (i) ರಡಿಯಲ್ಲಿನ ಅಧಿಕಾರವನ್ನು ಚಲಾಯಿಸಿ ಅವರಿಗೆ ಸೂಕ್ತ ದಂಡನೆಯನ್ನು ವಿಧಿಸಿ ಅವರು ಸೇವೆಯಲ್ಲಿ ಮುಂದುವರೆಯದಂತೆ ಕ್ರಮ 
ಕೈಗೊಳ್ಳುವುದು ಅಗತ್ಯವಾಗಿರುತ್ತದೆ. ಹೀಗೆ ದಂಡನೆಯನ್ನು ವಿಧಿಸುವ ಮುನ್ನ ಕರ್ನಾಟಕ ಲೋಕಸೇವಾ ಆಯೋಗದ ಸಮಾಲೋಚನೆ ಅಗತ್ಯವಿರುವ 
ಪ್ರಕರಣಗಳಲ್ಲಿ ಆಯೋಗದೊಂದಿಗೆ ಸಮಾಲೋಚಿಸಿ, ಆದೇಶವನ್ನು ಹೊರಡಿಸಬಹುದಾಗಿದೆ. ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ 
ಮತ್ತು ಅಪೀಲು) ನಿಯಮಗಳು, 1957ರ ನಿಯಮ 14ರ ಉಪಬಂಧಗಳಡಿ ಹೇಳಿಕೆ ಪಡೆಯುವ ಅಗತ್ಯ ಇರುವುದಿಲ್ಲವೆಂದು ತಿಳಿಸಲಾಗಿದೆ." 

ಮುಂದುವರೆದು, ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 9 ಸೇಇವಿ 95, ದಿನಾಂಕ : 26 - 06 - 1996ರಲ್ಲಿಯು ಸಹ ಈ ಕೆಳಕಂಡಂತೆ 
ನಮೂದಿಸಿದೆ. 
- " ಒಂದು ವೇಳೆ ನ್ಯಾಯಾಲಯದಲ್ಲಿ ದಂಡನೆಗೊಳಗಾದ ಸರ್ಕಾರಿ ನೌಕರನು ಆ ನ್ಯಾಯಾಲಯವು ತನಗೆ ವಿಧಿಸಿದ ದಂಡನೆಯ ವಿರುದ್ದ ಸಮರ್ಥ 

ಳಗಿನ ನ್ಯಾಯಾಲಯದ ದಂಡನಾ ಆದೇಶಕ್ಕೆ ತಡೆಯಾಜ್ಞೆ ಪಡೆದುಕೊಂಡಾಗಲಾಗಲೀ ಅಥವಾ ವೈಯುಕ್ತಿಕ 
ಜಾಮೀನಿನ ಮೇಲೆ ಬಿಡುಗಡೆ ಆದೇಶ ಪಡೆದುಕೊಂಡಾಗಲಾಗಲೀ , ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಅಪೀಲು) 
ನಿಯಮಗಳು , 1957ರ ನಿಯಮ 14( ಇ) ರ ಅವಕಾಶಗಳನ್ನು ಜಾರಿಗೊಳಿಸಬಹುದಾದ ಸಾಧ್ಯತೆಯನ್ನು ಸರ್ವೋಚ್ಚ ನ್ಯಾಯಾಲಯವು ಕಾಲೇಜು ಶಿಕ್ಷಣ 
ಉಪ ನಿರ್ದೇಶಕರು ( ಆಡಳಿತ) ಮದ್ರಾಸ್ ವಿರುದ್ದ ಎಸ್. ನಗೂರ ಮೀರ ಪ್ರಕರಣದಲ್ಲಿ (ಎಐಆರ್ 1995 (ಎಸ್ಸಿ) 1364 ) ನೀಡಿರುವ ತೀರ್ಪಿನ ಬೆಳಕಿನಲ್ಲಿ 
ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಮಾರ್ಗಸೂಚಿಯನ್ನು ನೀಡಿದೆ. 


೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೧ 
"ಸಂವಿಧಾನ ಅನುಚ್ಛೇದ 311 (2) ರಡಿಯಲ್ಲಿನ ಎರಡನೇ ಪರಂತುಕದ ಖಂಡ (Clause) ( ಎ) ಯು ಕ್ರಿಮಿನಲ್ ಆರೋಪದ ಮೇಲೆ 
ದೋಷಸಿದ್ಧಿಯಾಗುವಂತೆ ಮಾಡಿದ ನಡತೆಯ ಬಗ್ಗೆ ಹೇಳುತ್ತದೆಯಾದ್ದರಿಂದ ದೋಷಸಿದ್ಧಿಯಾಗಿರುವುದನ್ನು ನಿಲಂಬನದಲ್ಲಿಡುವ ಪ್ರಶ್ನೆ ಉದ್ಭವಿಸುವುವಿಲ್ಲ. 
ಆದ್ದರಿಂದ, ಆಪಾದಿತ ಸರ್ಕಾರಿ ನೌಕರನು ಕ್ರಿಮಿನಲ್ ನ್ಯಾಯಾಲಯದ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸಿದ್ದಾನೆ ಅಥವಾ ಇತರ ವ್ಯವಹಾರ ಹೂಡಿದ್ದಾನೆ 
ಅಥವಾ ಮೇಲಿನ ನ್ಯಾಯಾಲಯವು ಕ್ರಿಮಿನಲ್ ನ್ಯಾಯಾಲಯದ ದಂಡನೆ ಆದೇಶವನ್ನು ನಿಲಂಬನೆಯಲ್ಲಿಟ್ಟಿದೆ. ಅಥವಾ ಆತನ ಮೇಲ್ಮನವಿ 
ಇತ್ಯರ್ಥದಲ್ಲಿರುವಾಗ ಜಾಮೀನಿನ ಮೇಲೆ ಬಿಡುಗಡೆ ಪಡೆದಿದ್ದಾನೆ” ಎಂಬ ಕಾರಣಕ್ಕಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು 
ಅಪೀಲು) ನಿಯಮ 1957ರ ನಿಯಮ 14 (1) ರನುಸಾರ ಕ್ರಮ ಜರುಗಿಸುವುದನ್ನು ತಡೆ ಹಿಡಿಯಬೇಕಾದ ಅಗತ್ಯವಿಲ್ಲ. ಇಂತಹ ಎಲ್ಲಾ ಸಂದರ್ಭಗಳಲ್ಲಿ 
ಸೂಕ್ತವಾದ ಕ್ರಮ ಎಂದರೆ, ಒಮ್ಮೆ ಒಬ್ಬ ಸರ್ಕಾರಿ ನೌಕರನು ಕ್ರಿಮಿನಲ್ ನ್ಯಾಯಾಲಯದ ದಂಡನೆಗೆ ಗುರಿಯಾದರೆ, ಆತನು ಸಲ್ಲಿಸಿರಬಹುದಾದ ಮೇಲ್ಮನವಿ 
ಇತ್ಯರ್ಥವಾಗುವವರೆಗೂ ಕಾಯದೆ ಸಂವಿಧಾನದ ಅನುಚ್ಛೇದ 311(2 ) ರಡಿಯಲ್ಲಿರುವ ಎರಡನೇ ಪರಂತುಕದ ಸಮರ್ಥನೆ ಪಡೆದಿರುವ ಕರ್ನಾಟಕ ನಾಗರೀಕ 
ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 1957ರ ನಿಯಮ 14(1) ರನುಸಾರ ಶಿಸ್ತಿನ ಕ್ರಮ ಕೈಗೊಳ್ಳತಕ್ಕದ್ದು. ಇಲ್ಲವಾದಲ್ಲಿ , 
ಕ್ರಿಮಿನಲ್ ನ್ಯಾಯಾಲಯದಲ್ಲಿ ತೀವ್ರ ಆರೋಪಕ್ಕಾಗಿ ದೋಷಸಿದ್ದಿಯಾಗಿ ದಂಡನೆಗೆ ಗುರಿಯಾದಂತಹ ವ್ಯಕ್ತಿಯು ಸೇವೆಯಲ್ಲಿ ಮುಂದುವರಿಯಲು ಅವಕಾಶ 
ಕಲ್ಪಿಸಿದಂತಾಗುತ್ತದೆ. ಆದ್ದರಿಂದ, ಮೇಲ್ಮನವಿ ಆದೇಶವು ಉತ್ಯರ್ಥವಾಗುವುದನ್ನು ಕಾಯುವುದು ಸೂಕ್ತವಲ್ಲ. ಆದರೆ ಒಂದು ವೇಳೆ ಆಪಾದಿತ ಸರ್ಕಾರಿ 
ನೌಕರನು ಮೇಲಿನ ನ್ಯಾಯಾಲಯದಲ್ಲಿ ಖುಲಾಸೆ (acquit) ಯಾದರೆ, ಶಿಸ್ತು ಪ್ರಾಧಿಕಾರಿಯು ಆದೇಶವನ್ನು ಪರಿಷ್ಕರಿಸಬಹುದು. ಒಂದು ವೇಳೆ ಸರ್ಕಾರಿ 
ನೌಕರರನ್ನು ಪುನಃ ಸೇವೆಗೆ ತೆಗೆದುಕೊಂಡಲ್ಲಿ, ಆತನು ಸೇವೆಯಲ್ಲಿ ಮುಂದುವರಿದಿದ್ದರೆ ಅರ್ಹನಾಗಿರುತ್ತಿದ್ದಂಥ ಎಲ್ಲಾ ಸೌಲಭ್ಯಗಳಿಗೂ ಹಕ್ಕುಳ್ಳವನಾಗುತ್ತಾನೆ”. 

ಮೇಲೆ ಓದಲಾದ ಕ್ರಮಸಂಖ್ಯೆ (5) ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಸದರಿ ಪ್ರಕರಣದ ಸಂಬಂಧ ಆಯೋಗದೊಡನೆ 
ಸಮಾಲೋಚಿಸಿದ್ದರನ್ವಯ ಶ್ರೀ ಎಂ . ಎಂ . ಸತ್ತಿಗೇರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು , ಬಾಗಲಕೋಟೆ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾ 
ಮಾಡಲು ತನ್ನ ಸಹಮತಿಯನ್ನು ನೀಡಿದೆ . 

ದಿನಾಂಕ : 12- 11 - 2014ರ ಸಚಿವ ಸಂಪುಟದ ಸಭೆಯು ಪ್ರಕರಣ ಸಂಖ್ಯೆ : 580 /2014ರಲ್ಲಿ, ಸಚಿವ ಸಂಪುಟ ಟಿಪ್ಪಣಿಯ ಕಂಡಿಕೆ 7ರಲ್ಲಿ ಶ್ರೀ 
ಎಂ . ಎಂ . ಸತ್ತಿಗೇರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ. ಎಂ .ಎಫ್.ಸಿ. 2ನೇ ನ್ಯಾಯಾಲಯ , ಬಾಗಲಕೋಟಿ ಇವರನ್ನು ಚೆಕ್ ಬೌನ್ಸ್ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲು ಅನುಮೋದನೆಯನ್ನು ನೀಡಿರುತ್ತದೆ . 

ಆದ್ದರಿಂದ, ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಶ್ರೀ ಎಂ. ಎಂ . ಸತ್ತಿಗೇರಿ, ಸಹಾಯಕ ಸರ್ಕಾರಿ 
ಅಭಿಯೋಜಕರು , ಜೆ. ಎಂ .ಎಫ್. ಸಿ. 2ನೇ ನ್ಯಾಯಾಲಯ, ಬಾಗಲಕೋಟೆ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲು ತೀರ್ಮಾನಿಸಿ ಈ 
ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 72 ಪಿಪಿಇ 2014 , ಬೆಂಗಳೂರು, ದಿನಾಂಕ : 02ನೇ ಡಿಸೆಂಬರ್ 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ, ಶ್ರೀ ಎಂ . ಎಂ . ಸತ್ತಿಗೇರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ. ಎಂ .ಎಫ್. ಸಿ. 2ನೇ 
ನ್ಯಾಯಾಯ, ಬಾಗಲಕೋಟೆ ಇವರನ್ನು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 8 
( vii) ಅನ್ವಯ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR, 915 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಬಿ). 


ಒಳಾಡಳಿತ ಸಚಿವಾಲಯ 


ವಿಷಯ : 


ಓದಲಾಗಿದೆ : 


ನ್ಯಾಯಮೂರ್ತಿ ಶ್ರೀ ಆರ್. ಜಿ . ವೈದ್ಯನಾಥ ವಿಚಾರಣಾ ಆಯೋಗಕ್ಕೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 
1. ಅಧಿಸೂಚನೆ ಸಂಖ್ಯೆ : ಹೆಚ್‌ಡಿ 4 ಪಿಸಿಇ 2012, ದಿನಾಂಕ : 09 - 03 - 2012 . 
2 . ಅಧಿಸೂಚನೆ ಸಂಖ್ಯೆ : ಹೆಚ್‌ಡಿ 4 ಪಿಸಿಇ 2012, ದಿನಾಂಕ : 29 - 11 -2014, 
3 . ಕಾರ್ಯದರ್ಶಿ , ನ್ಯಾಯಮೂರ್ತಿ ಶ್ರೀ ಆರ್. ಜಿ . ವೈದ್ಯನಾಥ, ವಿಚಾರಣಾ ಆಯೋಗರವರ ಪತ್ರ ಸಂಖ್ಯೆ: 

ಆರ್‌ಜಿವಿಸಿ /210 /2014 , ದಿನಾಂಕ : 01 - 12 - 2014, 


ಪ್ರಸ್ತಾವನೆ : 

ದಿನಾಂಕ : 02 -03- 2012ರಂದು ಸಿಟಿ ಸಿವಿಲ್ ನ್ಯಾಯಾಲಯ , ಬೆಂಗಳೂರು ಇಲ್ಲಿ ವಕೀಲರು, ಮಾಧ್ಯಮ ಪ್ರತಿನಿಧಿಗಳು ಮತ್ತು ಪೊಲೀಸರ 
ನಡುವೆ ನಡೆದ ಘರ್ಷಣೆಯ ಕುರಿತು ಸತ್ಯಾ ಸತ್ಯತೆಯನ್ನು ತಿಳಿದುಕೊಳ್ಳಲು ನ್ಯಾಯಮೂರ್ತಿ ಶ್ರೀ ಆರ್. ಜಿ . ವೈದ್ಯನಾಥ, ನಿವೃತ್ತ ನ್ಯಾಯಾಧೀಶರು ಇವರ 
ನೇತೃತ್ವದಲ್ಲಿ ಏಕ ಸದಸ್ಯ ವಿಚಾರಣಾ ಆಯೋಗವನ್ನು ಮೇಲೆ (1) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ರಚಿಸಲಾಗಿದೆ. 

ಮೇಲೆ (2) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಶ್ರೀ ಆರ್. ಜಿ. ವೈದ್ಯನಾಥ ವಿಚಾರಣಾ ಆಯೋಗದ ಅವಧಿಯನ್ನು ದಿನಾಂಕ:31 -12 - 2014ರವರೆಗೆ 
ವಿಸ್ತರಿಸಲಾಗಿದೆ. 

ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಕಾರ್ಯದರ್ಶಿ, ನ್ಯಾಯಮೂರ್ತಿ ಆರ್. ಜಿ. ವೈದ್ಯನಾಥ ವಿಚಾರಣಾ ಆಯೋಗ ಅವರು ರೂ . 15 ,00 ,000/ 
ಗಳ ಅನುದಾನ ಮಂಜೂರು ಮಾಡಲು ಕೋರಿದ್ದು , ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೨೨೫ 
ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 4 ಪಿಸಿಇ 2012, ಬೆಂಗಳೂರು, ದಿನಾಂಕ : 05 - 12 - 2014, 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ನ್ಯಾಯಮೂರ್ತಿ ಶ್ರೀ ಆರ್. ಜಿ. ವೈದ್ಯನಾಥ, ವಿಚಾರಣಾ ಆಯೋಗದ ಅಧ್ಯಕ್ಷರಿಗೆ , 
ಕಾರ್ಯದರ್ಶಿಯವರಿಗೆ ಹಾಗೂ ಸಿಬ್ಬಂದಿಯ ವೇತನ ವೆಚ್ಚ ಭರಿಸಲು ಅನುಕೂಲವಾಗುವಂತೆ 8, 00 , 000 /- (ರೂಪಾಯಿ ಎಂಟು ಲಕ್ಷ ಮಾತ್ರ) ಗಳನ್ನು 
ಲೆಕ್ಕ ಶೀರ್ಷಿಕೆ “2070 - 00 -105 - 0 -02 -059 ಇತರ ವಿಚಾರಣಾ ಆಯೋಗ” ಅಡಿಯಲ್ಲಿ ಭರಿಸುವಂತೆ ಹಣವನ್ನು ಸರ್ಕಾರವು ಮಂಜೂರು ಮಾಡಿದೆ. 

ಆಯೋಗದ ಕಾರ್ಯದರ್ಶಿಯವರು ಹಣವನ್ನು ಹಿಂತೆಗೆಯುವ ಮತ್ತು ವಿತರಿಸುವ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವರು. 

ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 3 ಟಿಎಫ್ ಪಿ 2014 , ದಿನಾಂಕ : 04 -04 - 2014ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು/ 
ಕಾರ್ಯದರ್ಶಿಗಳಿಗೆ ಅಧಿಕಾರದನ್ವಯ ಪ್ರತ್ಯಾಯೋಜಿಸಿ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR. 916 

- ಗೋವಿಂದಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC- 25 

ಒಳಾಡಳಿತ ಇಲಾಖೆ ( ಕಾನೂನು ಮತ್ತು ಸುವ್ಯವಸ್ಥೆ). 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 


ವಿಷಯ : ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಹಾಗೂ ಜಾನುವಾರು 

ಅಧಿಕಾರಿಗಳಿಗೆ ಜವಾಬ್ದಾರಿ/ಕರ್ತವ್ಯ ಹಂಚಿಕೆ ಕುರಿತು. 
ಓದಲಾಗಿದೆ : 

1. ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 56 ಪಸಸೇ 2011 , ದಿನಾಂಕ : 29 -12 - 2012 . 
2 . ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 11 ಪಅವಿ 2013 , ದಿನಾಂಕ : 02 - 01 - 2014 , 
3 . ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 97 ಪಸಸೇ 2014, ದಿನಾಂಕ : 11 - 07 - 2014, 
4 . ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 97 ಪಸಸೇ 2014 , ದಿನಾಂಕ : 27 - 08 - 2014 , 

5 . ಪತ್ರ ಸಂಖ್ಯೆ : ಆಪಸಂ/ ಸಿಬ್ಬಂದಿ - 1 ( ಭಾಗ - 3) / ಪಇಪು/2013 - 14 , ದಿನಾಂಕ : 04 - 09 - 2014 , 
ಪ್ರಸ್ತಾವನೆ : 

ಮೇಲಿನ ಕ್ರಮ ಸಂಖ್ಯೆ (1)ರಲ್ಲಿ ಓದಲಾದ ದಿನಾಂಕ ; 29 - 12 - 2012ರ ಆದೇಶದಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯನ್ನು 
ಪುನರ್ ರಚಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (1) ಮತ್ತು ( 2) ರಲ್ಲಿ ಓದಲಾದ ಆದೇಶಗಳಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಜಾನುವಾರು 
ಅಧಿಕಾರಿಗಳ ಹುದ್ದೆಯನ್ನು ಸೃಜನೆ /ಮೇಲ್ದರ್ಜೆಗೇರಿಸುವ ಮೂಲಕ 500 ಹುದ್ದೆಗಳನ್ನು ಹಾಗೂ ಜಾನುವಾರು ಅಭಿವೃದ್ಧಿ ಅಧಿಕಾರಿಗಳ 227 ಹುದ್ದೆಗಳನ್ನು 
ಮೇಲ್ದರ್ಜೆಗೇರಿಸುವ ಮೂಲಕ ಸೃಜಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ಆದೇಶದಲ್ಲಿ ಇಲಾಖೆಯು ಪುನರ್ ರಚಿಸಲ್ಪಟ್ಟಿರುವುದರಿಂದ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ 
ಇಲಾಖೆಯ ವಿವಿಧ ಅಧಿಕಾರಿಗಳಿಗೆ ಜವಾಬ್ದಾರಿ /ಕರ್ತವ್ಯ ಹಂಚಿಕೆ ಮಾಡಿ ಆದೇಶಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ಆದೇಶಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 11 ಪವಿ 2013 , ದಿನಾಂಕ : 02 - 01 -2014 
ರನ್ವಯ ಸೃಜಿಸಲಾದ/ ಮೇಲ್ದರ್ಜೆಗೇರಿಸಲಾದ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಮತ್ತು ಜಾನುವಾರು ಅಧಿಕಾರಿ ಹುದ್ದೆಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವವರಿಗೆ ಜವಾಬ್ದಾರಿ/ಕರ್ತವ್ಯ ಹಂಚಿಕೆ ಮಾಡಿ ಆದೇಶಿಸಲಾಗಿದೆ. 

ಆಯುಕ್ತರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಇವರು ಕ್ರಮ ಸಂಖ್ಯೆ : (5)ರಲ್ಲಿ ಓದಲಾದ ಪತ್ರದಲ್ಲಿ ಪಶುಪಾಲನಾ ಮತ್ತು 
ಪಶುವೈದ್ಯ ಸೇವಾ ಇಲಾಖೆಯಲ್ಲಿನ ವಿವಿಧ ಅಧಿಕಾರಿಗಳಿಗೆ/ ನೌಕರರಿಗೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಜವಾಬ್ದಾರಿ /ಕರ್ತವ್ಯ ಹಂಚಿಕೆ ಕುರಿತಂತೆ ದಿನಾಂಕ: 

ಯ ಕೈಗೊಂಡಂತೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ದಿನಾಂಕ : 11 - 07 - 2014ರ ಸರ್ಕಾರದ ಆದೇಶಕ್ಕೆ 
ಕೆಲವೊಂದು ತಿದ್ದುಪಡಿ ಹಾಗೂ ಸೇರ್ಪಡೆಯನ್ನು ಮಾಡಿ ಆದೇಶ ಹೊರಡಿಸುವ ಸಂಬಂಧ ವಿವಿಧ ಅಧಿಕಾರಿಗಳಿಗೆ/ ನೌಕರರಿಗೆ ಜವಾಬ್ದಾರಿ/ ಕರ್ತವ್ಯ 
ಹಂಚಿಕೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಅನುಬಂಧದಲ್ಲಿ ತಯಾರಿಸಿ, ಜವಾಬ್ದಾರಿ/ಕರ್ತವ್ಯ ಹಂಚಿಕೆ ಕುರಿತಂತೆ ತಿದ್ದುಪಡಿ ಹಾಗೂ ಸೇರ್ಪಡೆ 
ಆದೇಶವನ್ನು ಹೊರಡಿಸಲು ಕೋರಿರುತ್ತಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಪಸಂಮೀ 97 ಪಸಸೇ 2014, ಬೆಂಗಳೂರು, ದಿನಾಂಕ : 27 - 11 -2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ/ 
ಕರ್ತವ್ಯ ಹಂಚಿಕೆ ಕುರಿತ ದಿನಾಂಕ : 11 - 07 - 2014ರ ಆದೇಶ ಸಂಖ್ಯೆ : ಪಸಂಮೀ 97 ಪಸಸೇ 2014 ರಲ್ಲಿ ಈ ಆದೇಶದೊಂದಿಗೆ ಲಗತ್ತಿಸಿರುವ 
ಅನುಬಂಧದಲ್ಲಿರುವಂತೆ ತಿದ್ದುಪಡಿ/ಸೇರ್ಪಡೆ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ . ಪ್ರಸನ್ನ 

ಪೀಠಾಧಿಕಾರಿ - 2, 
ಪಶುಸಂಗೋಪನೆ & ಮೀನುಗಾರಿಕೆ ಇಲಾಖೆ ( ಪಶುಸಂಗೋಪನೆ - ಎ). 


೨೨೬ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೧ 
ಸರ್ಕಾರದ ಆದೇಶ ಸಂಖ್ಯೆ : ಪಸಂಮೀ 97 ಪಸಸೇ 2014, ಬೆಂಗಳೂರು, ದಿನಾಂಕ : 27 - 11 - 2014ಕ್ಕೆ ಅನುಬಂಧ 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ, ಕರ್ತವ್ಯ ಹಂಚಿಕೆಯ ಆದೇಶ ಸಂಖ್ಯೆ : ಪಸಂಮೀ 97 ಪಸಸೇ 2014, 
ದಿನಾಂಕ : 11 -07 - 2014ಕ್ಕೆ ತಿದ್ದುಪಡಿ ಮತ್ತು ಸೇರ್ಪಡೆ. 
(1) 1. ಅಪರ ನಿರ್ದೇಶಕರು ( ಜಾನುವಾರು ಸಂಪನ್ಮೂಲ) 
10. ಕ್ಷೀರ ಹಾಗೂ ಮೇವು ಅಭಿವೃದ್ಧಿ ಮೇಲ್ವಿಚಾರಣೆ " 

ಸೇರ್ಪಡೆ ಮಾಡಿದೆ 
(2) 2, ಅಪರ ನಿರ್ದೇಶಕರು ( ಜಾನುವಾರು ಆರೋಗ್ಯ) 
3. "ಕ್ಷೀರ ಹಾಗೂ ಮೇವು ಅಭಿವೃದ್ದಿ ಮೇಲ್ವಿಚಾರಣೆ" 

ತೆಗೆದು ಹಾಕಿದೆ 
(3) 4. ಅಪರ ನಿರ್ದೇಶಕರು ( ಜಾಗೃತ ಮತ್ತು ತಾಂತ್ರಿಕ ತಪಾಸಣೆ) 

4. "ಕೇಂದ್ರ, ರಾಜ್ಯ ಹಾಗೂ ಜಿಲ್ಲಾ ವಲಯದ ಯೋಜನಾ ಕಾರ್ಯಕ್ರಮಗಳ ಅನುಷ್ಠಾನ 

ಪರಿಶೀಲನೆ ಮತ್ತು ತಾಂತ್ರಿಕ ಹಾಗೂ ಆಡಳಿತ ಲೆಕ್ಕ ತಪಾಸಣೆ " ಬದಲಾಗಿ " ಇಲಾಖಾ 
ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಪರಿಶೀಲನೆ, ತಾಂತ್ರಿಕ ಹಾಗೂ ಲೆಕ್ಕ ತಪಾಸಣೆ" ಎಂದು 

ಸೇರ್ಪಡೆ ಮಾಡಿದೆ. 
(4) 7 . ಜಂಟಿ ನಿರ್ದೇಶಕರು, ( ರಾಜ್ಯ ವಲಯ ) ಬೀರೂರು 
7."ಅಮೃತ ಮಹಲ್ ತಳಿ ಸಂವರ್ಧನಾ ಕೇಂದ್ರ , ಅಜ್ಜಂಪುರ , ಅಮೃತ ಮಹಲ್ ತಳಿ ಸಂವರ್ಧನಾ 

ಸೇರ್ಪಡೆ 
ಕೇಂದ್ರ, ಬೀರೂರು, ಹಳ್ಳಿಕಾರ್ ತಳಿ ಸಂವರ್ಧನಾ ಕೇಂದ್ರ ಕುಣಿಕೇನಹಳ್ಳಿ ಈ ಕಛೇರಿಗಳ ಮೇಲು 

ಮಾಡಿದೆ. 
ಸಹಿ ಪ್ರಾಧಿಕಾರಿಯಾಗಿ ಕಾರ್ಯ ನಿರ್ವಹಣೆ" 
10. ರಾಜ್ಯವಲಯದ ಉಪ ನಿರ್ದೇಶಕರು - ವಿಭಾಗೀಯ ವಿಶೇಷ ಸೌಲಭ್ಯಗಳ ಪಶು ಆಸತೆಗಳು 
( ಸ್ಪೆಷಾಲಿಟಿ ಪಶು ಆಸ್ಪತ್ರೆ), ತುಮಕೂರು, ಮೈಸೂರು, ಕಲಬುರಗಿ ಮತ್ತು ಬೆಳಗಾಂ 

ತೆಗೆದು ಹಾಕಿದೆ. 
5. " ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿ ಹುದ್ದೆ ಇರುವ ರಾಜ್ಯ ವಲಯ ವ್ಯಾಪ್ತಿಯ 

ತರಬೇತಿ ಕೇಂದ್ರಗಳ ಉಸ್ತುವಾರಿ ಮತ್ತು ಮೇಲು ಸಹಿ ಪ್ರಾಧಿಕಾರ " 
6. "ಆಯಾ ಜಿಲ್ಲೆಗಳಲ್ಲಿ ಅನುಷ್ಠಾನವಾಗುವ ಕೇಂದ್ರ ಮತ್ತು ರಾಜ್ಯ ವಲಯ ಯೋಜನೆಗಳ 
ನೋಡಲ್ ಅಧಿಕಾರಿ, ಉಸ್ತುವಾರಿ , ಅನುಷ್ಠಾನ ಮತ್ತು ಮೇಲು ಸಹಿ ಪ್ರಾಧಿಕಾರ" 

ತೆಗೆದು ಹಾಕಿದೆ. 


ಉಪ ನಿರ್ದೇಶಕರು, ( ಜಿಲ್ಲಾ ಪಂಚಾಯತ್) - ಹೊಸದಾಗಿ ಸೇರ್ಪಡೆ 
"ಕಾಲುಬಾಯಿ ರೋಗ ನಿಯಂತ್ರಣ ಕಾರ್ಯಕ್ರಮದ ಅನುಷ್ಠಾನ ಹಾಗೂ ಮೇಲ್ವಿಚಾರಣೆ ಸೇರ್ಪಡೆ ಮಾಡಿದೆ 

ಮಾಡುವುದು " 
(7) 17 . ಮುಖ್ಯ ಪಶುವೈದ್ಯಾಧಿಕಾರಿ, ಪಶು ಆಸ್ಪತ್ರೆ, ( ಜಿಲ್ಲಾ ಮತ್ತು ತಾಲ್ಲೂಕು ಕೇಂದ್ರಗಳನ್ನು ಹೊರತುಪಡಿಸಿ) 

ಈ ಕೆಳಕಂಡಂತೆ ಸೇರ್ಪಡೆ ಮಾಡಿದೆ 
ಕಾರ್ಯನಿರ್ವಹಿಸುವ ಸಂಸ್ಥೆಯ ಹಾಗೂ ವ್ಯಾಪ್ತಿಯ ಇತರೆ ಎಲ್ಲಾ ಸಂಸ್ಥೆಗಳ ಅಧೀನ ಸಿಬ್ಬಂದಿಯ ಬಟವಾಡೆ ಅಧಿಕಾರಿಯಾಗಿ 
ಕಾರ್ಯ ನಿರ್ವಹಣೆ ಮತ್ತು ರಜೆ ಮಂಜೂರಾತಿ ಹಾಗೂ ದಿನಚರಿ ಅನುಮೋದನೆ. 
ಸಂಸ್ಥೆಯ ಅಧೀನ ಸಿಬ್ಬಂದಿಯ ವಾರ್ಷಿಕ ಕಾರ್ಯ ನಿರ್ವಹಣಾ ವರದಿಗಳನ್ನು ದಾಖಲಿಸಿ ಸಲ್ಲಿಸುವುದು. 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ವಲಯ ಯೋಜನೆಗಳ ಅನುಷ್ಠಾನ, ರಾಜ್ಯ ಜಾನುವಾರು ತಳಿ ಅಭಿವೃದ್ಧಿ ನೀತಿ 
ಅನುಷ್ಠಾನ. 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ಸಾಮಾಜಿಕ , ಆರ್ಥಿಕ ಕಾರ್ಯಕ್ರಮಗಳ ಅನುಷ್ಠಾನ 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ವರದಿಗಳ ಕ್ರೂಢೀಕರಣ ಹಾಗೂ ಸಲ್ಲಿಸುವುದು 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ಜಾನುವಾರು ಮತ್ತು ಕುಕ್ಕುಟಗಳ ಆರೋಗ್ಯ ಸಂರಕ್ಷಣೆ, ಅವುಗಳ ಅಭಿವೃದ್ಧಿ 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ಔಷಧಿ ಲಸಿಕೆ ಇನ್ನಿತರ ಸರಕು ಸಾಮಾಗ್ರಿ, ಯಂತ್ರೋಪಕರಣ, ದಾಸ್ತಾನು ನಿರ್ವಹಣೆ 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ಘನೀಕೃತ ವೀರ್ಯ ನಳಿಕೆ ಮತ್ತು ದ್ರವ ಸಾರಜನಕ ಪೂರೈಕೆಯ ನಿರ್ವಹಣೆ, ಇಲಾಖೇತರ, ಕೃತಕ 
ಗರ್ಭಧಾರಣಾ ಕೇಂದ್ರಗಳ ಮೇಲುಸ್ತುವಾರಿ 


(8), 18, ಹಿರಿಯ ಪಶುವೈದ್ಯಾಧಿಕಾರಿ, ಪಶು ಆಸ್ಪತ್ರೆ ,/ ಪಶು ಚಿಕಿತ್ಸಾಲಯ, ಈ ಕೆಳಕಂಡಂತೆ ಸೇರ್ಪಡೆ ಮಾಡಿದೆ 


ಕಾರ್ಯನಿರ್ವಹಿಸುವ ಸಂಸ್ಥೆಯ ಹಾಗೂ ವ್ಯಾಪ್ತಿಯ ಇತರೆ ಎಲ್ಲಾ ಸಂಸ್ಥೆಗಳ ಅಧೀನ ಸಿಬ್ಬಂದಿಯ ಬಟವಾಡೆ ಅಧಿಕಾರಿಯಾಗಿ 
ಕಾರ್ಯ ನಿರ್ವಹಣೆ ಮತ್ತು ರಜೆ ಮಂಜೂರಾತಿ ಹಾಗೂ ದಿನಚರಿ ಅನುಮೋದನೆ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೨೨೭ 
ಸಂಸ್ಥೆಯ ಅಧೀನ ಸಿಬ್ಬಂದಿಯ ವಾರ್ಷಿಕ ಕಾರ್ಯ ನಿರ್ವಹಣಾ ವರದಿಗಳನ್ನು ದಾಖಲಿಸಿ ಸಲ್ಲಿಸುವುದು 
ಸಂಸ್ಥೆ ವ್ಯಾಪ್ತಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ವಲಯ ಯೋಜನೆಗಳ ಅನುಷ್ಠಾನ, ರಾಜ್ಯ ಜಾನುವಾರು ತಳಿ ಅಭಿವೃದ್ಧಿ ನೀತಿ ಅನುಷ್ಠಾನ 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ಸಾಮಾಜಿಕ , ಆರ್ಥಿಕ ಕಾರ್ಯಕ್ರಮಗಳ ಅನುಷ್ಠಾನ 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ವರದಿಗಳ ಕ್ರೂಢೀಕರಣ ಹಾಗೂ ಸಲ್ಲಿಸುವುದು. 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ಜಾನುವಾರು ಮತ್ತು ಕುಕ್ಕುಟಗಳ ಆರೋಗ್ಯ ಸಂರಕ್ಷಣೆ, ಅವುಗಳ ಅಭಿವೃದ್ಧಿ 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ಔಷಧಿ ಲಸಿಕೆ ಇನ್ನಿತರ ಸರಕು ಸಾಮಾಗ್ರಿ ಯಂತ್ರೋಪಕರಣ, ದಾಸ್ತಾನು ನಿರ್ವಹಣೆ 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ಘನೀಕೃತ ವೀರ್ಯ ನಳಿಕೆ ಮತ್ತು ದ್ರವ ಸಾರಜನಕ ಪೂರೈಕೆಯ ನಿರ್ವಹಣೆ, ಇಲಾಖೇತರ, ಕೃತಕ 

ಗರ್ಭಧಾರಣಾ ಕೇಂದ್ರಗಳ ಮೇಲುಸ್ತುವಾರಿ. 
(೨) 19 . ಪಶುವೈದ್ಯಾಧಿಕಾರಿ, ಪಶು ಚಿಕಿತ್ಸಾಲಯ 

ಈ ಕೆಳಕಂಡಂತೆ ಸೇರ್ಪಡೆ ಮಾಡಿದೆ. 
ಕಾರ್ಯನಿರ್ವಹಿಸುವ ಸಂಸ್ಥೆಯ ಹಾಗೂ ವ್ಯಾಪ್ತಿಯ ಇತರೆ ಎಲ್ಲಾ ಸಂಸ್ಥೆಗಳ ಅಧೀನ ಸಿಬ್ಬಂದಿಗಳ ಬಟವಾಡೆ ಅಧಿಕಾರಿಯಾಗಿ 

ಕಾರ್ಯ ನಿರ್ವಹಣೆ ಮತ್ತು ರಜೆ ಮಂಜೂರಾತಿ ಹಾಗೂ ದಿನಚಃ 
8. ಸಂಸ್ಥೆಯ ಅಧೀನ ಸಿಬ್ಬಂದಿಯ ವಾರ್ಷಿಕ ಕಾರ್ಯ ನಿರ್ವಹಣಾ ವರದಿಗಳನ್ನು ದಾಖಲಿಸಿ ಸಲ್ಲಿಸುವುದು 
9. ಸಂಸ್ಥೆಯ ವ್ಯಾಪ್ತಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ವಲಯ ಯೋಜನೆಗಳ ಅನುಷ್ಠಾನ, ರಾಜ್ಯ ಜಾನುವಾರು ತಳಿ ಅಭಿವೃದ್ಧಿ ನೀತಿ 

ಅನುಷ್ಠಾನ 


ಸಂಸ್ಥೆಯ ವ್ಯಾಪ್ತಿಯಲ್ಲಿ ಸಾಮಾಜಿಕ , ಆರ್ಥಿಕ ಕಾರ್ಯಕ್ರಮಗಳ ಅನುಷ್ಠಾನ 


11. ಸಂಸ್ಥೆಯ ವ್ಯಾಪ್ತಿಯಲ್ಲಿ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ವರದಿಗಳ ಕ್ರೂಢೀಕರಣ ಹಾಗೂ ಸಲ್ಲಿಸುವುದು. 
12. ಸಂಸ್ಥೆಯ ವ್ಯಾಪ್ತಿಯಲ್ಲಿ ಜಾನುವಾರು ಮತ್ತು ಕುಕ್ಕುಟಗಳ ಆರೋಗ್ಯ ಸಂರಕ್ಷಣೆ, ಅವುಗಳ ಅಭಿವೃದ್ಧಿ 
13. ಸಂಸ್ಥೆಯ ವ್ಯಾಪ್ತಿಯಲ್ಲಿ ಔಷಧಿ ಲಸಿಕೆ ಇನ್ನಿತರ ಸರಕು ಸಾಮಾಗ್ರಿ ಯಂತ್ರೋಪಕರಣ , ದಾಸ್ತಾನು ನಿರ್ವಹಣೆ 
14 . ಸಂಸ್ಥೆಯ ವ್ಯಾಪ್ತಿಯಲ್ಲಿ ಘನೀಕೃತ ವೀರ್ಯ ನಳಿಕೆ ಮತ್ತು ದ್ರವ ಸಾರಜನಕ ಪೂರೈಕೆಯ ನಿರ್ವಹಣೆ, ಇಲಾಖೇತರ , ಕೃತಕ 

ಗರ್ಭಧಾರಣಾ ಕೇಂದ್ರಗಳ ಮೇಲುಸ್ತುವಾರಿ . 


(10) 


ಜಿಲ್ಲಾ ಉಪ ನಿರ್ದೇಶಕರ ಕಛೇರಿಯಲ್ಲಿರುವ ಆಡಳಿತ ಸಹಾಯಕರು ಈ ಕೆಳಕಂಡಂತೆ ಸೇರ್ಪಡೆ ಮಾಡಿದೆ. 


ಕರ್ತವ್ಯ ಹಾಗೂ ಜವಾಬ್ದಾರಿ 
1. ಶಿಸ್ತು ಪ್ರಕರಣಗಳ ಪತ್ರ ವ್ಯವಹಾರಗಳ ಪರಿಶೀಲನೆ ಹಾಗೂ ಮೇಲುಸ್ತುವಾರಿ 
2. ಜಿಲ್ಲಾ ಉಪ ನಿರ್ದೇಶಕರ ಕಛೇರಿಯಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ 


ಮಾಹಿತಿ ಹಕ್ಕು ಅಧಿನಿಯಮದಡಿ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ 


4. ಕಛೇರಿಯಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಲು ಸೂಕ್ತ ಹಾಗೂ ಸ್ವಚ್ಛ ಕಾರ್ಯಕಾರಿ ವಾತಾವರಣ ಕಲ್ಪಿಸುವ ಕಾರ್ಯನಿರ್ವಹಣೆ 


ಕಛೇರಿಯ ನೌಕರರ ಚಲನವಲನದ ನಿಯಂತ್ರಣ ಕಾರ್ಯನಿರ್ವಹಣೆ 


ಲೆಕ್ಕ ತಪಾಸಣೆ ವರದಿ ನಗದು ಶಾಖೆ ಹಾಗೂ ಆಡಳಿತ ವಿಷಯಕ್ಕೆ ಸಂಬಂಧಿಸಿದಂತೆ ಅಧೀಕ್ಷಕರಿಂದ ಬಂದ ಕಡತಗಳನ್ನು 

ಪರಿಶೀಲಿಸುವುದು ಹಾಗೂ ಲೆಕ್ಕ ತಪಾಸಣೆಯ ಪುನರಾವಲೋಕನ ಮಾಡುವುದು 
7. ಶಾಖೆಯ ಹಾಜರಾತಿ ನೋಂದಣಿ ಪುಸ್ತಕ ರಿಜಿಸ್ಟರ್‌ಗಳನ್ನು ಪರಿಶೀಲಿಸಿ ಮಾಹಿತಿಯನ್ನು ಮೇಲಾಧಿಕಾರಿಗಳಿಗೆ ನೀಡುವುದು 


ಕಛೇರಿಯ ಕಾರ್ಯನಿಯಂತ್ರಣ ಹಾಗೂ ಮೇಲುಸ್ತುವಾರಿ ಕಾರ್ಯನಿರ್ವಹಣೆ 


ವಿಷಯ ನಿರ್ವಾಹಕರಿಗೆ ಕಾರ್ಯ ಹಂಚಿಕೆಯ ಬಗ್ಗೆ ವ್ಯವಸ್ಥೆ ಮಾಡುವುದು. 


10 . ತುರ್ತು ಟಪಾಲುಗಳನ್ನು ಆದ್ಯತೆ ಮೇಲೆ ವಿಲೇವಾರಿ ಮಾಡುವ ಹೊಣೆಗಾರಿಕೆ 
11. ವಿಷಯ ನಿರ್ವಾಹಕರ ಕಾರ್ಯನಿರ್ವಹಣೆ ಬಗ್ಗೆ ಮಾಸಿಕ ಮೇಜು ತಪಾಸಣೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದು. 


೨೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೧ 
12. ಸಿಬ್ಬಂದಿ ಶಾಖೆ/ನಗದು ಶಾಖೆಗೆ ಸಂಬಂಧಿಸಿದಂತೆ ನಾನಾ ತರದ ವಹಿಗಳು, ನಿಯತಕಾಲಿಕಗಳು , ದಿನಚರಿಗಳು ಮತ್ತು ಕಡತಗಳ 

ವಹಿಗಳು ಇತ್ಯಾದಿಗಳನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸುವುದರ ಬಗ್ಗೆ ಮೇಲ್ವಿಚಾರಣೆ 


ಉಪ ನಿರ್ದೇಶಕರಿಂದ ಅನುಮೋದನೆಗೊಂಡ ಪತ್ರಗಳ ಶುದ್ದ ಪ್ರತಿಗಳಿಗೆ ಉಪ ನಿರ್ದೇಶಕರ ಪರವಾಗಿ ಸಹಿ ಮಾಡುವುದು ಮತ್ತು 
ಆಡಳಿತಾತ್ಮಕ ವಿಷಯಗಳಿಗೆ ಉಪ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಅಗತ್ಯ ಮಾಹಿತಿಗಳನ್ನು ಅಧೀನ ಕಛೇರಿಗಳಿಂದ ಪಡೆಯುವ 

ಹಾಗೂ ಮೇಲಾಧಿಕಾರಿಗಳಿಗೆ ಸಲ್ಲಿಸುವ ಹೊಣೆಗಾರಿಕೆ 
14. ಅಧೀನ ನೌಕರರ ರಜೆ ಅಥವಾ ಸೇವಾ ನಿಯಮಗಳು , ವೇತನ ಭತ್ಯೆಗಳು ಇತ್ಯಾದಿಗಳ ಬಗ್ಗೆ ಬಂದ ಎಲ್ಲಾ ಮನವಿಗಳನ್ನು 

ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ಇವುಗಳನ್ನು ಅಭಿಪ್ರಾಯದೊಂದಿಗೆ ನಿವೇದಿಸುವ ಕಾರ್ಯ ನಿರ್ವಹಣೆ 


15. ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಂಬಂಧಪಟ್ಟ ವಕೀಲರ ಸಂಪರ್ಕದೊಂದಿಗೆ ಪ್ರಕರಣ ಇತ್ಯರ್ಥಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವುದು. 


ಮುಖ್ಯವಾದ ಮತ್ತು ಜಠಿಲವಾದ ವಿಷಯಗಳ ಬಗ್ಗೆ ಶಾಖೆ ಮತ್ತು ಮೇಲಾಧಿಕಾರಿಗಳ ಮಾರ್ಗದರ್ಶನದ ಮೇರೆಗೆ ಸ್ವತಃ 
ವ್ಯವಹರಿಸುವುದು 


ವಿಧಾನ ಮಂಡಲ/ ಪರಿಷತ್ತಿನ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಬಂದಂತಹ ಪ್ರಶ್ನಾವಳಿಗಳಿಗೆ ಹಾಗೂ ಭರವಸೆ ಸಮಿತಿಯ 
ಪ್ರಶ್ನೆಗಳಿಗೆ ಸಕಾಲದಲ್ಲಿ ಕೇಂದ್ರ ಕಛೇರಿಗೆ ವರದಿ ಸಲ್ಲಿಸುವ ಕಾರ್ಯನಿರ್ವಹಣೆ 


18. ಬ್ಯಾಂಕ್ ಖಾತೆಯನ್ನು ಉಪ ನಿರ್ದೇಶಕರೊಡನೆ ಜಂಟಿಯಾಗಿ ನಿರ್ವಹಿಸುವುದು 


ಮೇಲಿನ ಅಧಿಕಾರಿಗಳು ವಹಿಸಲ್ಪಟ್ಟ ಇನ್ನಿತರ ಕರ್ತವ್ಯಗಳ ನಿರ್ವಹಣೆ 


(11 ) 


ಕೇಂದ್ರ ಕಛೇರಿಯಲ್ಲಿನ ಆಡಳಿತ ಸಹಾಯಕರು 
ಈ ಕೆಳಕಂಡಂತೆ ಸೇರ್ಪಡೆ ಮಾಡಿದೆ. 


ಕರ್ತವ್ಯ ಹಾಗೂ ಜವಾಬ್ದಾರಿ 
1. ಸಂಬಂಧಪಟ್ಟ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿಷಯ ನಿರ್ವಾಹಕರು/ ಅಧೀಕ್ಷಕರು ಮಂಡಿಸುವ ಕಡತಗಳನ್ನು 

ಅಭಿಪ್ರಾಯದೊಂದಿಗೆ ಮೇಲಿನ ಅಧಿಕಾರಿಗಳಿಗೆ ಕಳುಹಿಸುವುದು 


ಸಂಬಂಧಪಟ್ಟ ಶಾಖೆಯ ಮೇಲ್ವಿಚಾರಣೆ 


3 . 


ಮೇಲಿನ ಅಧಿಕಾರಿಗಳು ಸೂಚಿಸಿದ ಇನ್ನಿತರೆ ಕರ್ತವ್ಯಗಳ ನಿರ್ವಹಣೆ 


PR. 917 


ಹೆಚ್. ಪ್ರಸನ್ನ 

ಪೀಠಾಧಿಕಾರಿ -2 , 
ಪಶುಸಂಗೋಪನೆ & ಮೀನುಗಾರಿಕೆ ಇಲಾಖೆ ( ಪಶುಸಂಗೋಪನೆ - ಎ). 


SC -100 


ಶಿಕ್ಷಣ ಸಚಿವಾಲಯ 
ವಿಷಯ : ಶ್ರೀ ಎಸ್.ಕೆ. ಚನ್ನಬಸಪ್ಪ , ಹಿಂದಿನ ಉಪ ನಿರ್ದೇಶಕರು , ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು (ಉತ್ತರ ), 

ಇವರ ವಿರುದ್ಧ ಲೋಕಾಯುಕ್ತಕ್ಕೆ ಸಲ್ಲಿಸಿರುವ ದೂರು- ಮಾನ್ಯ ಉಪಲೋಕಾಯುಕ್ತರವರ ಶಿಫಾರಸ್ಸನ್ನು 

ಅಂಗೀಕರಿಸದಿರುವ ಕುರಿತು - ಆದೇಶ. 
ಓದಲಾಗಿದೆ: 1. ಕರ್ನಾಟಕ ಲೋಕಯುಕ್ತ ಅಧಿನಿಯಮದ ಪ್ರಕರಣ 12(3) ರ ಮಾನ್ಯ ಉಪಲೋಕಾಯುಕ್ತರವರ ವರದಿ ಸಂಖ್ಯೆ : 

Compt/ Uplok/BCD / 378/ 2007 , ದಿನಾಂಕ: 16 - 1 - 2013. 
2. ಅಪರ ನಿಬಂಧಕರು ವಿಚಾರಣೆಗಳು -10 , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರುರವರ ಅರೆ ಸರ್ಕಾರಿ ಪತ್ರ 

ಸಂಖ್ಯೆ : Compt/ Uplok/ BCD /378/2007ARE-10, ದಿನಾಂಕ: 18 - 1- 2013. 
3. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರ ಪತ್ರ ಸಂಖ್ಯೆ: ಸಿ - 2( 7) ದೂರು-54 /2013 - 14, ದಿನಾಂಕ: 4 - 3 - 2014 , 
4 . ಬೆಂಗಳೂರಿನ ಶಿವನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ, ಪ್ರೌಢ ಮತ್ತು ಪದವಿಪೂರ್ವ ಕಾಲೇಜು ಶಾಲಾ 

ಸುಧಾರಣಾ ಸಮಿತಿಯ ಪತ್ರ ಸಂಖ್ಯೆ : - ಇಲ್ಲ, ದಿನಾಂಕ: 22 - 03 - 2014 , 


1) ಶ್ರೀ ಬಿ .ಆರ್. ಶ್ರೀನಿವಾಸ್ , 8ನೇ ಮುಖ್ಯರಸ್ತೆ, ಶಿವನಗರ, ರಾಜಾಜಿನಗರ , ಬೆಂಗಳೂರು ಇವರ ದಿನಾಂಕ: 06 -06 - 2007ರ ಪತ್ರದಲ್ಲಿ 
ರಾಜಾಜಿನಗರದ ಶಿವನಹಳ್ಳಿಯ ವಾರ್ಡ್ ನಂ . 20ರ ಸರ್ವೆ ನಂ .3 ರಲ್ಲಿ 2 ಎಕರೆ 2 ಗುಂಟೆ ಜಮೀನು ಬೀಳು ಜಮೀನಾಗಿದ್ದು, ಸದರಿ ಜಮೀನನ್ನು ಕೆಲವು 
ಭೂಗಳ್ಳರು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುತ್ತಾರೆಂದು, ಈ ಜಮೀನಿನಲ್ಲಿ ಶೇಕಡಾ 75 ಭಾಗದಷ್ಟು ಪ್ರದೇಶವನ್ನು ಅಕ್ರಮವಾಗಿ ಒತ್ತುವರಿ 
ಮಾಡಿಕೊಂಡು ಕಟ್ಟಡ ನಿರ್ಮಿಸಿಕೊಂಡು ಲಕ್ಷಾಂತರ ರೂ . ಗಳಿಗೆ ಬಾಡಿಗೆ ನೀಡಿ, ಬಾಡಿಗೆ ಹಣವನ್ನು ಭೂಗಳ್ಳರು ಪಡೆಯುತ್ತಿದ್ದು ಇದನ್ನು ತೆರವುಗೊಳಿಸಿ 
ಸರ್ಕಾರದ ವಶಕ್ಕೆ ತೆಗೆದುಕೊಂಡು ಇದರಲ್ಲಿ 1 ಎಕರೆ 1 ಗುಂಟೆ ಜಮೀನನ್ನು ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿಡಬೇಕೆಂದು ಮಾನ್ಯ ಲೋಕಾಯುಕ್ತರಿಗೆ 
ನೀಡಿದ ದೂರಿನಲ್ಲಿ ಕೋರಿರುತ್ತಾರೆ. 1 ಎಕರೆ 8 ಗುಂಟೆ ಜಮೀನನ್ನು ಸರ್ಕಾರದ ದಿನಾಂಕ: 03 - 08 - 2006 ರ ಆದೇಶದಲ್ಲಿ ಸರ್ಕಾರಿ ಕಾಲೇಜು, ಆಟದ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೨೨೯ 
ಮೈದಾನ ಮತ್ತು ಗ್ರಂಥಾಲಯ ಉದ್ದೇಶಕ್ಕೆ ಶಿಕ್ಷಣ ಇಲಾಖೆಯವರಿಗೆ ಕಾಯ್ದಿರಿಸಲಾಗಿದೆ. ಆದರೆ ಈ ಭೂಗಳ್ಳರು ಶಿಕ್ಷಣ ಇಲಾಖೆಯ ನಾಮಫಲಕವನ್ನು 
ಕಿತ್ತೆಸೆದು, ಶ್ರೀ ದೊಡ್ಡಮ್ಮದೇವಿ ಆಟದ ಮೈದಾನ ಎಂದು ಅವರೇ ನಾಮಫಲಕವನ್ನು ಹಾಕಿಕೊಂಡು ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿರುತ್ತಾರೆ. 
ಈ ಅತಿಕ್ರಮಣ ಮಾಡಿಕೊಂಡಿರುವ ಭೂಗಳ್ಳರನ್ನು ತೆರವುಗೊಳಿಸಲು ಕ್ರಮವಹಿಸುವಂತೆ ಶಿಕ್ಷಣ ಇಲಾಖೆಯ ಉತ್ತರ ವಲಯದ ಅಧಿಕಾರಿಗಳಿಗೆ ಸೂಕ್ತ 
ಸೂಚನೆಗಳನ್ನು ನೀಡಬೇಕೆಂದು ಮಾನ್ಯ ಲೋಕಾಯುಕ್ತ ಸಂಸ್ಥೆಯನ್ನು ಕೋರಿರುತ್ತಾರೆ. 

2) ದೂರಿನ ಬಗ್ಗೆ ಎದುರದಾರ ಅಧಿಕಾರಿಯಾಗಿದ್ದ ಶ್ರೀ ಎಸ್.ಕೆ . ಚನ್ನಬಸಪ್ಪ, ಆಗಿನ ಉಪ ನಿರ್ದೇಶಕರು ( ಆಡಳಿತ), ಸಾರ್ವಜನಿಕ ಶಿಕ್ಷಣ 
ಇಲಾಖೆ, ಬೆಂಗಳೂರು ಉತ್ತರ, ಬೆಂಗಳೂರು ಇವರಿಂದ ಹೇಳಿಕೆಯನ್ನು ಪಡೆದು ಪರಿಶೀಲಿಸಿದ ತರುವಾಯ , ಮೇಲೆ (1) ರಲ್ಲಿ ಓದಲಾದ, ಮಾನ್ಯ 
ಉಪ ಲೋಕಾಯುಕ್ತರ ದಿನಾಂಕ: 16 - 01 - 2013ರ ವರದಿಯಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳು , ಬೆಂಗಳೂರು ಜಿಲ್ಲೆ , ಬೆಂಗಳೂರು ಇವರ ದಿನಾಂಕ: 
03 - 08 - 2006ರ ಅಧಿಕೃತ ಜ್ಞಾಪನದಲ್ಲಿ ಶಿವನಹಳ್ಳಿ ಗ್ರಾಮದ ಸರ್ವೆ ನಂ .3ರ ನಕ್ಷೆಯಲ್ಲಿ ಗುರುತಿಸಿರುವ 1.08 ಎಕರೆ:ಗುಂಟೆ ಜಮೀನನ್ನು ಸರ್ಕಾರಿ ಕಾಲೇಜು, 
ಆಟದ ಮೈದಾನ ಮತ್ತು ಗ್ರಂಥಾಲಯ ಉದ್ದೇಶಕ್ಕಾಗಿ ಸರ್ಕಾರದ ಅನುಮೋದನೆಯ ಮೇರೆಗೆ ಶಿಕ್ಷಣ ಇಲಾಖೆಗೆ ಕಾಯ್ದಿರಿಸಿ, ಸದರಿ ಜಮೀನಿನ 
ಉಸ್ತುವಾರಿಕೆಯನ್ನು ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಉತ್ತರ ವಲಯ ಇವರಿಗೆ ವಹಿಸಲಾಗಿದೆ. ಸದರಿ ಜಮೀನನ್ನು ಉಪ 
ನಿರ್ದೇಶಕರು ತಕ್ಷಣವೇ ವಶಕ್ಕೆ ಪಡೆದು ಶಾಲೆಯ ಉಪಯೋಗಕ್ಕೆ ಉಪಯೋಗಿಸದೇ ಇದ್ದುದರಿಂದ ಸದರಿ ಜಮೀನಿನಲ್ಲಿ ಖಾಸಗಿಯವರು ಅಕ್ರಮವಾಗಿ 
ಕಟ್ಟಡ ನಿರ್ಮಿಸಿ , ಬಾಡಿಗೆ ಪಡೆಯಲು ಕಾರಣಕರ್ತರಾಗಿದ್ದು , ಕರ್ತವ್ಯ ಲೋಪ ಎಸಗಿರುವ ಕುರಿತು ಬಂದಿರುವ ದೂರಿನ ಬಗ್ಗೆ ಈ ಕೆಳಕಂಡ ಅಂಶಗಳನ್ನು 
ಆಧರಿಸಿ, ಅಧಿಕಾರಿಯ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 14ಎ 
ರನ್ವಯ ಶಿಸ್ತುಕ್ರಮ ಕೈಗೊಳ್ಳುವಂತೆ ಶಿಫಾರಸ್ಸು ಮಾಡಿರುತ್ತಾರೆ ಹಾಗೂ 1984ರ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ ಪ್ರಕರಣ 12 (4) ರನ್ವಯ 
ಲೋಕಾಯುಕ್ತ ಸಂಸ್ಥೆಗೆ ವರದಿ ಸಲ್ಲಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ: 

(i) Vide O .M . dt. 3-8-2006 isssued by Spl. D .C .Bangalore, the said land measuring 1 acre 3 guntas was handed over to the 

respondent for its management; 
(ii) Respondent has not taken immediate steps for the construction of the schoolbuilding ; 
(iii) Due to the inaction on the part of the respondent within a reasonable time, some land grabbers trespassed into the said land 

and displayed the Board as " Sri Doddamadevi Playground" and also took electrical connection unauthorizedly ; 
(iv) Though the respondent has stated that due to the existence of the high tension electricity line passing through the said land, 

they were unable to construct school building ,but no such documentary evidence has been produced in support of it ; 
(V) Respondent has failed to take immediate action to evict the unauthorized occupiers namely , Doddammadevi Authorities or 

its playground from the said land within a reasonable time; 
(vi) Respondent has failed to obtain technical opinion as to whether or not, the existence of high tension electricity line really 

endangers the construction of school building; and 
(vii) Though the said land was acquired in the year 2006 and handed over for its management by the respondent, still the 

respondent has failed to act upon immediately for the purpose for which it was acquired . 

3) ಅಪರ ನಿಬಂಧಕರು , ವಿಚಾರಣೆಗಳು - 10, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಇವರ ಮೇಲೆ ( 2) ರಲ್ಲಿ ಓದಲಾದ, 
ದಿನಾಂಕ: 18 - 01 - 2013ರ ಪತ್ರದಲ್ಲಿ ಶ್ರೀ ಎಸ್.ಕೆ. ಚನ್ನಬಸಪ್ಪ, ಹಿಂದಿನ ಉಪ ನಿರ್ದೇಶಕರು ( ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
(ಉತ್ತರ), ಇವರ ವಿರುದ್ಧ ಲೋಕಾಯುಕ್ತಕ್ಕೆ ಸಲ್ಲಿಸಿರುವ ದೂರಿನ ಬಗ್ಗೆ ತನಿಖೆ ನಡೆಸಿ, ಮಾನ್ಯ ಉಪ ಲೋಕಾಯುಕ್ತರು 1984ರ ಕರ್ನಾಟಕ ಲೋಕಾಯುಕ್ತ 
ಅಧಿನಿಯಮದ 12 ( 3 ) ನೇ ಪ್ರಕರಣದ ರೀತ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ದಿನಾಂಕ: 16 - 01 - 2013ರ ವರದಿಯನ್ನು ಲಗತ್ತಿಸಿ, ಸದರಿ ವರದಿಯ ಶಿಫಾರಸ್ಸಿನಂತೆ 
ಸರ್ಕಾರ ತೆಗೆದುಕೊಂಡ ಅಥವಾ ತೆಗೆದುಕೊಳ್ಳಲಿರುವ ಕ್ರಮದ ಬಗ್ಗೆ ವರದಿ ಸಲ್ಲಿಸುವಂತೆ ಕೋರಿರುತ್ತಾರೆ. 

4 ) ಎಲ್ಲಾ ದಾಖಲೆಗಳನ್ನು ಅವಗಾಹಿಸಿದಾಗ, ಬಹಿರಂಗಪಡಿಸುವುದೇನೆಂದರೆ ವಿಶೇಷ ಜಿಲ್ಲಾಧಿಕಾರಿಗಳು , ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ 
ಅಧಿಕೃತ ಜ್ಞಾಪನ ದಿನಾಂಕ: 3 - 8 - 2006 ರಲ್ಲಿ ಸರ್ಕಾರದ ಅನುಮೋದನೆ ಮೇರೆಗೆ ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ ಹೋಬಳಿ, 
ಶಿವನಹಳ್ಳಿ ಗ್ರಾಮದ ಸರ್ವೇ ನಂಬರ್ 3ರ ನಕ್ಷೆಯಲ್ಲಿ ಗುರುತಿಸಿರುವ 1.08 ಎಕರೆ:ಗುಂಟೆ ಜಮೀನನ್ನು ಸರ್ಕಾರಿ ಕಾಲೇಜು, ಆಟದ ಮೈದಾನ ಮತ್ತು 
ಗ್ರಂಥಾಲಯ ಉದ್ದೇಶಕ್ಕೆ ಕಾಯ್ದಿರಿಸಿ, ಸದರಿ ಜಮೀನಿನ ಉಸ್ತುವಾರಿಯನ್ನು ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಉತ್ತರ 
ವಲಯ ಇವರಿಗೆ ವಹಿಸಲಾಗಿದೆ, ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು, ಇವರ ಹಸ್ತಾಂತರ ಪತ್ರ ದಿನಾಂಕ : 19 -10 - 2006ರಲ್ಲಿ ಸದರಿ ಜಮೀನನ್ನು 
ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಉತ್ತರ ವಲಯ ಇವರಿಗೆ ಹಸ್ತಾಂತರಿಸಿದ್ದಾರೆ. 

5) ವಿಶೇಷ ಜಿಲ್ಲಾಧಿಕಾರಿಗಳ ತಿದ್ದುಪಡಿ ಅಧಿಕೃತ ಜ್ಞಾಪನ ದಿನಾಂಕ: 13 -12 -2006 ರಲ್ಲಿ ಸದರಿ 1 ಎಕರೆ 8 ಗುಂಟೆ ಜಮೀನನ್ನು 
ಉಪ ನಿರ್ದೇಶಕರು , ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಉತ್ತರ ವಲಯ ಇವರ ಬದಲಾಗಿ ಕಾಲೇಜು ಶಿಕ್ಷಣ ಇಲಾಖೆ ಇವರಿಗೆ 1 ಎಕರೆ 

ಗ್ರಂಥಾಲಯಾಧಿಕಾರಿ, ನಗರ ಕೇಂದ್ರ ಗ್ರಂಥಾಲಯ , ಬೆಂಗಳೂರು ಇವರಿಗೆ 5 ಗುಂಟೆ ಜಮೀನನ್ನು ಹಸ್ತಾಂತರಿಸಲು 
ತಿದ್ದುಪಡಿ ಆದೇಶ ಹೊರಡಿಸಿರುತ್ತಾರೆ. ವಿಶೇಷ ಜಿಲ್ಲಾಧಿಕಾರಿಗಳ ತಿದ್ದುಪಡಿ ಅಧಿಕೃತ ಜ್ಞಾಪನ ದಿನಾಂಕ: 8 - 8 - 2008ರಲ್ಲಿ ಸದರಿ ಜಮೀನು ಸ್ಥಳೀಯ 
ಸರ್ಕಾರಿ ಶಾಲೆಯ ಆಟದ ಮೈದಾನದ ಉಪಯೋಗಕ್ಕೆ ಮೀಸಲಿಡುವ ಸಲುವಾಗಿ ತಮ್ಮ ಕಾರ್ಯಾಲಯದ ತಿದ್ದುಪಡಿ ಜ್ಞಾಪನ ದಿನಾಂಕ: 13 -12 - 2006 
ರನ್ನು ರದ್ದುಪಡಿಸಿ ಸದರಿ ಶಾಲೆಯ ಆಟದ ಮೈದಾನದ ಉದ್ದೇಶಕ್ಕೆ ಶಿಕ್ಷಣ ಇಲಾಖೆಗೆ ಕಾಯ್ದಿರಿಸಿ, ಜಮೀನಿನ ನಿರ್ವಹಣೆಯನ್ನು ಉಪ ನಿರ್ದೇಶಕರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಉತ್ತರ ಜಿಲ್ಲೆ ಇವರಿಗೆ ವಹಿಸಲಾಗಿರುತ್ತದೆ. 

6) ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರು ಮೇಲೆ (3) ರಲ್ಲಿ ಓದಲಾದ ಸರ್ಕಾರಕ್ಕೆ ಬರೆದ ಪತ್ರ ದಿನಾಂಕ: 4 -3 -2014 
ರ ವರದಿಯಲ್ಲಿ ಪ್ರಸ್ತುತ ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಉತ್ತರ ಜಿಲ್ಲೆ ಇವರ ವರದಿಯನ್ನು ದಾಖಲೆ ಸಹಿತ ಪ್ರಸ್ತಾವನೆ 
ಸಲ್ಲಿಸಿದ್ದು, ಅದರಂತೆ ಶ್ರೀ ಎಸ್.ಕೆ. ಚನ್ನಬಸಪ್ಪ ಇವರ ಅವಧಿಯಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಶಾಲಾ ಅಭಿವೃದ್ಧಿ ಸಮಿತಿಯೊಂದಿಗೆ ಪತ್ರವ್ಯವಹಾರ ನಡೆಸಿರುತ್ತಾರೆ. 


೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೧ 
ಪತ್ರ ವ್ಯವಹಾರದಲ್ಲಿ ತಡವಾಗಿರುವುದಿಲ್ಲ. ಅಲ್ಲದೆ, ಸದರಿ ಜಮೀನು ಉತ್ತರ ಜಿಲ್ಲೆಯ ಉಪ ನಿರ್ದೇಶಕರ ಉಸ್ತುವಾರಿಯಲ್ಲಿಯೇ ಇರುತ್ತದೆ ಎಂಬ 
ಅಂಶವನ್ನು ಸರ್ಕಾರದ ಅವಗಾಹನೆಗೆ ತಂದು ದಾಖಲೆಗಳು / ಪತ್ರಗಳನ್ನು ಲಗತ್ತಿಸಿ ಕಳುಹಿಸಿರುತ್ತಾರೆ . 

7) ಶಾಲಾ ಸುಧಾರಣಾ ಸಮಿತಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಶಿವನಗರ, ರಾಜಾಜಿನಗರ , ಬೆಂಗಳೂರು ಇವರು ಮೇಲೆ (3) ರಲ್ಲಿ 
ಓದಲಾದ ಪತ್ರ ದಿನಾಂಕ: 22 -3 -2013ರಲ್ಲಿ ಮಕ್ಕಳ ಆಟದ ಮೈದಾನಕ್ಕೆಂದು ಮೀಸಲಾಗಿರಿಸಿದ್ದ ಜಮೀನನ್ನು ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ನಗರ 
ಕೇಂದ್ರ ಗ್ರಂಥಾಲಯಕ್ಕೆ ನೀಡಿರುವುದನ್ನು ರದ್ದುಗೊಳಿಸಿ ಮಕ್ಕಳ ಆಟದ ಮೈದಾನಕ್ಕೆ ನೀಡಬೇಕೆಂದು ಶಿಕ್ಷಣ ಇಲಾಖೆಗೆ ಪತ್ರ ಬರೆಯಲಾಗಿ, ಆಗಿನ 
ಬೆಂಗಳೂರು ಉತ್ತರ ಜಿಲ್ಲೆಯ ಉಪನಿರ್ದೇಶಕರಾಗಿದ್ದ ಶ್ರೀ ಎಸ್.ಕೆ. ಚನ್ನಬಸಪ್ಪ ರವರು ತಮ್ಮ ಪತ್ರಕ್ಕೆ ಕೂಡಲೇ ಸ್ಪಂದಿಸಿ ಆಟದ ಮೈದಾನಕ್ಕೆ ಸದರಿ 
ಜಮೀನನ್ನು ಮರು ಹಂಚಿಕೆ ಮಾಡುವಂತೆ ಜಿಲ್ಲಾಧಿಕಾರಿಗಳನ್ನು ಕೋರಿರುತ್ತಾರೆಂದು ತಿಳಿಸಿರುತ್ತಾರೆ. ಅದರಂತೆ ಮಂಜೂರು ಮಾಡಲಾಗಿದ್ದ ಜಮೀನನ್ನು 
ರದ್ದುಗೊಳಿಸಿ ಆಗಿನ ಉಪನಿರ್ದೇಶಕರಾಗಿದ್ದ ಶ್ರೀ ಎಸ್.ಕೆ. ಚನ್ನಬಸಪ್ಪನವರು ದಿನಾಂಕ: 29 -8 -2007 ಹಾಗೂ ದಿನಾಂಕ: 8 - 2 - 2008 ರಲ್ಲಿ 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ಇವರಿಗೆ ಬರೆದ ಪತ್ರಗಳಲ್ಲಿ ಸದರಿ ಜಮೀನಿನ ಮೇಲೆ ಅಧಿಕ ಶಕ್ತಿಯಿರುವ ವಿದ್ಯುತ್ ತಂತಿಗಳು ಹಾದು 
ಹೋಗಿದ್ದು, ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ನಿರ್ಮಿಸಲು ಸಾಧ್ಯವಿರುವುದಿಲ್ಲ. ಸದರಿ ಜಮೀನನ್ನು ಸರ್ಕಾರಿ ಪ್ರೌಢಶಾಲೆಯ ಆಟದ ಮೈದಾನಕ್ಕೆ 
ಮೀಸಲಿಡುವಂತೆ ಸ್ಥಳೀಯ ಶಾಸಕರು ಹಾಗೂ ಶಾಲಾ ಸುಧಾರಣಾ ಸಮಿತಿಯವರು ಒತ್ತಾಯಿಸುತ್ತಿದ್ದು , ಸದರಿ ವಿಷಯವನ್ನು ಜಿಲ್ಲಾಧಿಕಾರಿಗಳ ಅವಗಾಹನೆಗೆ 
ತಂದು ಅವರಿಂದ ಮುಂದಿನ ನಿರ್ದೇಶನವನ್ನು ಕೋರಿರುತ್ತಾರೆ. 

8) ವಿಶೇಷ ಜಿಲ್ಲಾಧಿಕಾರಿಗಳು , ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಅಧಿಕೃತ ಜ್ಞಾಪನ ದಿನಾಂಕ: 3 - 8 - 2006 ರಲ್ಲಿ ಸದರಿ ಜಮೀನಿನ 
ಉಸ್ತುವಾರಿಯನ್ನು ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಉತ್ತರ ರವರಿಗೆ ವಹಿಸಿರುತ್ತಾರೆ. ಸದರಿ ಅಧಿಕೃತ ಜ್ಞಾಪನದಲ್ಲಿ 
ಈ ಜಮೀನಿನ ಮೇಲೆ ಎರಡು ಅಧಿಕ ಶಕ್ತಿ ವಿದ್ಯುತ್ ತಂತಿ ಹಾದುಹೋಗಿರುತ್ತದೆಂದು ನಮೂದಿಸಲಾಗಿದೆ. ಶಾಲಾ ಸುಧಾರಣಾ ಸಮಿತಿ, ಶಿವನಗರ ಇವರು 
ಸರ್ಕಾರಕ್ಕೆ ಬರೆದ ಪತ್ರ ದಿನಾಂಕ: 22 -3 -2013 ರಲ್ಲಿ ಸದರಿ ಜಮೀನಿನ ಮೇಲೆ ಎರಡು ಅಧಿಕ ಶಕ್ತಿ ವಿದ್ಯುತ್ ತಂತಿ ಹಾದುಹೋಗಿರುತ್ತದೆಂದು ಹಾಗೂ 
ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ದಿನಾಂಕ : 15 - 2 - 2014 ರಂದು ಸ್ಥಳ ಪರಿಶೀಲನಾ ಭೇಟಿ ವರದಿಯಲ್ಲಿ ಸದರಿ ಜಮೀನಿನ ಮಂಜೂರಾತಿ ಅವಧಿಯಲ್ಲಿ 
02 ಅಧಿಕ ಶಕ್ತಿ ವಿದ್ಯುತ್ ತಂತಿ ಹಾದುಹೋಗಿರುವುದಾಗಿ ವರದಿ ಮಾಡಿರುತ್ತಾರೆ. 

9) ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರ ಪತ್ರ ದಿನಾಂಕ: 19 - 9 - 2008 ರಲ್ಲಿ ಸದರಿ ಜಮೀನಿನಲ್ಲಿ ಅಕ್ರಮವಾಗಿ ಒಂದು ಕುಟುಂಬ ಮನೆ ಕಟ್ಟಿಕೊಂಡು 
ವಾಸವಾಗಿದ್ದು , ಈ ಕುಟುಂಬವನ್ನು ತೆರವು ಮಾಡಿಸಿಕೊಡುವಂತೆ ಸಬ್‌ಇನ್ಸ್‌ಪೆಕ್ಟರ್‌, ಬಸವೇಶ್ವರನಗರ ಪೊಲೀಸ್ ಠಾಣೆಯವರಿಗೆ ಪತ್ರ ಬರೆದಿರುತ್ತಾರೆ. ಸದರಿ 
ಜಮೀನಿನಲ್ಲಿ ಅನಧಿಕೃತವಾಗಿ ಮನೆ ಕಟ್ಟಿ ವಾಸವಾಗಿರುವ ಶ್ರೀ ನಾಗರಾಜ್ ಎಂಬುವವರು ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟಿನಲ್ಲಿ ದಾವೆ ಹೂಡಿದ್ದು, ಪ್ರಸ್ತುತ 
ನ್ಯಾಯಾಲಯದಲ್ಲಿ ದಾವೆಯು ಚಾಲ್ತಿಯಲ್ಲಿರುತ್ತದೆ. 

10 ) ಮಾನ್ಯ ಉಪ ಲೋಕಾಯುಕ್ತರ ದಿನಾಂಕ : 16 -1- 2013 ರ ವರದಿಯಲ್ಲಿರುವ ಅಂಶಗಳು ಹಾಗೂ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ಇವರ ಪತ್ರ ದಿನಾಂಕ: 4 -3 - 2014 ರ ವರದಿಯಲ್ಲಿರುವ ಅಂಶಗಳನ್ನು ಈ ಕೆಳಗಿನಂತೆ ಪರಿಶೀಲಿಸಲಾಗಿದೆ. 

(1) ಈ ಪ್ರಕರಣವು 2001ನೇ ಸಾಲಿನಿಂದಲೂ ಪತ್ರ ವ್ಯವಹಾರದಲ್ಲಿದ್ದು, 2001 ರಿಂದ 2008 ರವರೆಗೆ ನಾಲ್ವರು ಉಪನಿರ್ದೇಶಕರುಗಳು ಕರ್ತವ್ಯ 

ನಿರ್ವಹಿಸಿರುತ್ತಾರೆ. 
( 2) ಜಮೀನಿನ ಒಡೆತನದ ಬಗ್ಗೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಗ್ರಂಥಾಲಯ ಇಲಾಖೆಗೆ ಎರಡು ಬಾರಿ ಹಸ್ತಾಂತರಗೊಂಡ ನಂತರ ದಿನಾಂಕ : 

08 - 08 - 2008ರಂದು ಅಂತಿಮವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವಶಕ್ಕೆ ನೀಡಲಾಗಿರುತ್ತದೆ. ಹಾಗೂ ಈ ದಿನಾಂಕದವರೆಗೂ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಡತನದಲ್ಲಿಯೇ ಇರುತ್ತದೆ. ಎಲ್ಲಿಯೂ ಪರಭಾರೆಯಾಗಿರುವುದಿಲ್ಲ. ಈ ಅವಧಿಯಲ್ಲಿ ನಾಲ್ವರು ಅಧಿಕಾರಿಗಳು 

ಉಪನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ . 
(3) ದಿನಾಂಕ: 4 -3 - 2014 ರಲ್ಲಿನ ಆಯುಕ್ತರು ಸಾ .ಶಿ. ಇ. ಬೆಂಗಳೂರು ಇವರ ವರದಿಯಲ್ಲಿ ಲೋಕಾಯುಕ್ತ ಪ್ರಕರಣದಲ್ಲಿ ಪ್ರಸ್ತಾಪಿಸಿರುವ 

1. 08 ಎಕರೆ ಜಮೀನು ಶಿಕ್ಷಣ ಇಲಾಖೆಯ ವಶದಲ್ಲಿಯೇ ಇರುವುದಾಗಿ ತಿಳಿಸಲಾಗಿದೆ ಯಾರಿಗೂ ಪರಭಾರೆ ಆಗಿರುವುದಿಲ್ಲ . 
( 4) ಜಮೀನಿನ ಮೇಲೆ ಹೆಚ್ . ಟಿ. ಡಬ್ಲ್ಯೂ ಹಾದು ಹೋಗಿರುವ ಪ್ರಯುಕ್ತ ಶಾಲೆಯ ಕೊಠಡಿ ನಿರ್ಮಾಣ ಮಾಡಲು ಸಾಧ್ಯವಾಗಿರುವುದಿಲ್ಲವೆಂಬುದು 

ಎಸ್. ಡಿ. ಎಂ .ಸಿ. ಯವರು ದಿನಾಂಕ: 23 -4 - 2014 ರಂದು ನೀಡಿರುವ ಪತ್ರದಿಂದ ವ್ಯಕ್ತವಾಗಿರುತ್ತದೆ. ಅಂದರೆ ಸದರಿ ಹೆಚ್. ಟಿ. ಡಬ್ಲ್ಯೂ ಅನ್ನು 
ಬೆಸ್ಕಾಂ ಇವರು ಸಾರ್ವಜನಿಕ ಮತ್ತು ಶಾಲೆಯ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸ್ಥಳಾಂತರಿಸಿರುವುದನ್ನು ಎಸ್. ಡಿ. ಎಂ . ಸಿ. ಯವರು 

ದೃಢೀಕರಿಸಿರುತ್ತಾರೆ. 

ಮೇಲಿನ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಕರ್ತವ್ಯ ನಿರ್ಲಕ್ಷತೆಯ ಆರೋಪವು ಗಂಭೀರ ಸ್ವರೂಪದ್ದಾಗಿಲ್ಲವಾದುದರಿಂದ ಮಾನ್ಯ 
ಉಪ ಲೋಕಾಯುಕ್ತರ ಶಿಫಾರಸ್ಸು, ಅಸಂಗತವಾದ ಪ್ರಸ್ತಾವಗಳು ಎಂದು ಸರ್ಕಾರವು ಅನಿವಾರ್ಯವಾಗಿ ಪರಿಗಣಿಸಬೇಕಾಗಿದೆ. 

11 ) ಸದರಿ ಜಮೀನು ಉತ್ತರ ಜಿಲ್ಲೆಯ ಉಪನಿರ್ದೇಶಕರ ಉಸ್ತುವಾರಿಯಲ್ಲಿಯೇ ಇರುವುದರಿಂದ ಹಾಗೂ ಈ ಜಮೀನಿನ ಮೇಲೆ ಎರಡು ಅಧಿಕ 
ಶಕ್ತಿ ವಿದ್ಯುತ್ ತಂತಿ ಹಾದುಹೋಗಿರುತ್ತದೆಂದು ವರದಿಯಾಗಿರುವುದರಿಂದ ಮತ್ತು ಶಾಲಾ ಸುಧಾರಣಾ ಸಮಿತಿ ಇವರ ಪತ್ರಕ್ಕೆ ಸ್ಪಂದಿಸಿ ಆಗಿನ ಬೆಂಗಳೂರು 
ಉತ್ತರ ಜಿಲ್ಲೆಯ ಉಪನಿರ್ದೇಶಕರಾಗಿದ್ದ ಶ್ರೀ ಎಸ್. ಕೆ. ಚನ್ನಬಸಪ್ಪ ನವರು ಸದರಿ ಜಮೀನನ್ನು ಸರ್ಕಾರಿ ಪ್ರೌಢಶಾಲೆಯ ಆಟದ ಮೈದಾನಕ್ಕೆ ಮೀಸಲಿಡುವಂತೆ 
ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವುದರಿಂದ ಸದರಿ ಪ್ರಕರಣದಲ್ಲಿ ಶ್ರೀ ಎಸ್.ಕೆ. ಚನ್ನಬಸಪ್ಪ ಇವರು ಯಾವುದೇ ತಪ್ಪೆಸಗಿರುವುದಿಲ್ಲವೆಂದು ಸರ್ಕಾರಕ್ಕೆ 
ಕಂಡುಬಂದಿದೆ. 

12 ) ಅಂತೆಯೇ , 1984ರ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮದ ಪ್ರಕರಣ 12 (3) ರಂತೆ ಪ್ರಸ್ತುತ ಸರ್ಕಾರಕ್ಕೆ ಸಲ್ಲಿಸಲಾದ 
ದಿನಾಂಕ: 16 - 1- 2013ರ ವರದಿಯಲ್ಲಿನ ಮಾನ್ಯ ಉಪ ಲೋಕಾಯುಕ್ತರವರ ಶಿಫಾರಸ್ಸುಗಳು ಅಸಂಗತವಾದ (inconsistency ) ಪ್ರಸ್ತಾವಗಳು ಎಂದು 
ಪರಿಗಣಿಸಿ, ಶ್ರೀ ಎಸ್.ಕೆ. ಚನ್ನಬಸಪ್ಪ , ಹಿಂದಿನ ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು (ಉತ್ತರ), ಇವರ ವಿರುದ್ಧ 1957ರ 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳ, ನಿಯಮ 14 - ಎ ರನ್ವಯ ಇಲಾಖಾ ವಿಚಾರಣೆಗೆ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೨೩೧ 
ಮಾನ್ಯ ಉಪಲೋಕಾಯುಕ್ತರವರಿಗೆ ವಹಿಸಲು ಕೋರಿರುವ ಪ್ರಸ್ತಾವನೆಯನ್ನು ಮತ್ತು ಸದರಿ ಅಧಿಕಾರಿಯವರ ವಿರುದ್ಧ ಶಿಸ್ತುಕ್ರಮ ತೆಗೆದುಕೊಳ್ಳುವುದನ್ನು 
ಕೈಬಿಡಲು ಸರ್ಕಾರವು ನಿರ್ಧರಿಸಿದೆ . ಅಂತೆಯೇ ಈ ಕೆಳಕಂಡಂತೆ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಇಡಿ 11 ಡಿಜಿಪಿ 2013 , ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್, 2014 , 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಮತ್ತು ಕಾರಣಗಳ ಹಿನ್ನೆಲೆಯಲ್ಲಿ, 1984ರ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮದ ಪ್ರಕರಣ 
12 (3) ರಂತೆ ಪ್ರಸ್ತುತ ಸರ್ಕಾರಕ್ಕೆ ಸಲ್ಲಿಸಲಾದ ವರದಿಯಲ್ಲಿನ ಮಾನ್ಯ ಉಪ ಲೋಕಾಯುಕ್ತರವರ ಶಿಫಾರಸ್ಸುಗಳು ಅಸಂಗತವಾದ ( inconsistency ) 
ಪ್ರಸ್ತಾವಗಳು ಎಂದು ಪರಿಗಣಿಸಿದೆ ಮತ್ತು ಶ್ರೀ ಎಸ್. ಕೆ. ಚನ್ನಬಸಪ್ಪ, ಹಿಂದಿನ ಉಪ ನಿರ್ದೇಶಕರು , ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ( ಉತ್ತರ), 
ಇವರ ವಿರುದ್ಧ 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳ , ನಿಯಮ 
14 - ಎ ರನ್ವಯ ಶಿಸ್ತುಕ್ರಮ ತೆಗೆದುಕೊಳ್ಳುವುದನ್ನು ಕೈಬಿಟ್ಟು ಆದೇಶಿಸಿದೆ. 

13) ಈ ಆದೇಶವನ್ನು ಸಚಿವ ಸಂಪುಟವು ಪ್ರಕರಣ ಸಂಖ್ಯೆ : ಸಿ:563 /2014ರಲ್ಲಿ ದಿನಾಂಕ:12 - 11 - 2014ರಂದು ನೀಡಿರುವ ಅನುಮೋದನೆಯೊಂದಿಗೆ 
ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R .10 

ಜೆ. ಆರ್ . ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಶಿಕ್ಷಣ ಇಲಾಖೆ ( ಆಡಳಿತ). 


ವಿಷಯ : 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ರಾಜೀವ್‌ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಆಯುರ್ವೇದ/ಹೋಮಿಯೋಪತಿ ಪದ್ಧತಿಯಲ್ಲಿ 
ಸ್ನಾತಕೋತ್ತರ ಪದವಿ ಕೋರ್ಸಿಗೆ ಆಯ್ಕೆಗೊಂಡಿರುವ ಡಾ|| ಚೌಹಾಣ ಅನುರಾಧಾ, ವೈದ್ಯಾಧಿಕಾರಿ 
ಹಾಗೂ ಡಾ|| ರೂಪಾ ಐರೆಡ್ಡಿ, ವೈದ್ಯಾಧಿಕಾರಿ, ಇವರುಗಳನ್ನು ಸ್ನಾತಕೋತ್ತರ ಪದವಿ ವ್ಯಾಸಂಗಕ್ಕಾಗಿ 

ನಿಯೋಜಿಸುವ ಬಗ್ಗೆ . 
ಓದಲಾಗಿದೆ: 1. ಆಯುಷ್ ನಿರ್ದೇಶಕರ ಪತ್ರ ಸಂಖ್ಯೆ: ಆಯುಷ್‌ / 69 /ಸಿಬ್ಬಂದಿ( 4) / 2014 - 15 , ದಿನಾಂಕ: 14 - 11 - 2014 , 


ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ , ಆಯುಷ್ ನಿರ್ದೇಶಕರು, ಡಾ|| ಚೌಹಾಣ ಅನುರಾಧಾ, ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, 
ಬಸವ ಕಲ್ಯಾಣ, ಬೀದರ್ ಜಿಲ್ಲೆ ಇವರು "ಪಂಚಕರ್ಮ " ಎಂಬ ವಿಷಯದ ತಜ್ಞತೆಯಲ್ಲಿ ಹಾಗೂ ಡಾ|| ರೂಪಾ ಐರೆಡ್ಡಿ, ವೈದ್ಯಾಧಿಕಾರಿ, ಸರ್ಕಾರಿ 
ಹೋಮಿಯೋಪತಿ ಚಿಕಿತ್ಸಾಲಯ, ಕಪನೂರು, ಕಲಬುರಗಿ ತಾ|| ಮತ್ತು ಜಿಲ್ಲೆ, ಇವರು "ಮೆಟೀರಿಯಾ ಮೆಡಿಕಾ " ಎಂಬ ವಿಷಯದ ತಜ್ಜತೆಯಲ್ಲಿ 2014 - 15ನೇ 
ಶೈಕ್ಷಣಿಕ ಸಾಲಿನಲ್ಲಿ ಸ್ನಾತಕೋತ್ತರ ಪದವಿ ಕೋರ್ಸುಗಳಿಗೆ ರಾಜೀವ್‌ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಆಯ್ಕೆಗೊಂಡ ನೇಮಕಗೊಂಡಿರುತ್ತಾರೆಂದು 
ಡಾ|| ಚೌಹಾಣ ಅನುರಾಧಾ, ವೈದ್ಯಾಧಿಕಾರಿ ಇವರನ್ನು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು, ಇಲ್ಲಿಗೆ ಹಾಗೂ 
ಡಾ|| ರೂಪಾ ಐರೆಡ್ಡಿ, ವೈದ್ಯಾಧಿಕಾರಿ , ಇವರನ್ನು ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು, ಇಲ್ಲಿಗೆ ಸ್ನಾತಕೋತ್ತರ 
ವ್ಯಾಸಂಗಕ್ಕಾಗಿ ನಿಯೋಜಿಸುವಂತೆ ಕೋರಿ ಆಯುಷ್ ನಿರ್ದೇಶಕರು ಶಿಫಾರಸ್ಸು ಮಾಡಿರುತ್ತಾರೆ . 

ಮುಂದುವರೆದು ಡಾ || ಚೌಹಾಣ ಅನುರಾಧಾ, ಹಾಗೂ ಡಾ || ರೂಪಾ ಐರೆಡ್ಡಿ , ವೈದ್ಯಾಧಿಕಾರಿಗಳು, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 61ರ ಅಪೆಂಡಿಕ್ಸ್ 2ಎ (1) ರನ್ವಯ ನಿಗಧಿಪಡಿಸಿದ ಷರತ್ತು ಮತ್ತು ನಿಬಂಧನೆಗಳನ್ನು ಪೂರೈಸಿದ್ದು, ಇವರುಗಳ ವಿರುದ್ಧ ಯಾವುದೇ ಇಲಾಖಾ 
ವಿಚಾರಣೆಯು ಬಾಕಿ ಇರುವುದಿಲ್ಲವೆಂದು ಹಾಗೂ ಇವರ ಸೇವೆಯು ತೃಪ್ತಿಕರವಾಗಿದೆ ಎಂದು ತಿಳಿಸುತ್ತಾ, ಸದರಿ ವೈದ್ಯರನ್ನು 03 ವರ್ಷಗಳ ಅವಧಿಯ 
ಸ್ನಾತಕೋತ್ತರ ವ್ಯಾಸಂಗಕ್ಕೆ ನಿಯೋಜಿಸಲು ಆದೇಶ ಹೊರಡಿಸಬೇಕೆಂದು ಶಿಫಾರಸ್ಸು ಮಾಡಿ, ಆಯುಷ್ ನಿರ್ದೇಶಕರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 611 ಪಿಐಎಂ 2014, ಬೆಂಗಳೂರು, ದಿನಾಂಕ: 28 - 11 - 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, 2014 -15ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಬರುವಂತೆ ಸ್ನಾತಕೋತ್ತರ ಪದವಿ ವ್ಯಾಸಂಗಕ್ಕಾಗಿ 
ರಾಜೀವ್‌ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಆಯ್ಕೆಗೊಂಡು ನೇಮಕಗೊಂಡಿರುವ ಡಾ|| ಚೌಹಾಣ ಅನುರಾಧಾ, ವೈದ್ಯಾಧಿಕಾರಿ , ಸರ್ಕಾರಿ 
ಆಯುರ್ವೇದ ಆಸ್ಪತ್ರೆ, ಬಸವ ಕಲ್ಯಾಣ, ಬೀದರ್ ಜಿಲ್ಲೆ ಇವರನ್ನು ಪಂಚಕರ್ಮ ಎಂಬ ವಿಷಯದ ತಜ್ಞತೆಯಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗಕ್ಕಾಗಿ 
ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು, ಇಲ್ಲಿಗೆ ನಿಯೋಜಿಸಲು ಹಾಗೂ ಡಾ|| ರೂಪಾ ಐರೆಡ್ಡಿ, ವೈದ್ಯಾಧಿಕಾರಿ , ಸರ್ಕಾರಿ 
ಹೋಮಿಯೋಪತಿ ಚಿಕಿತ್ಸಾಲಯ , ಕಪನೂರು, ಕಲಬುರಗಿ ತಾ|| ಮತ್ತು ಜಿಲ್ಲೆ, ಇವರು " ಮೆಟೀರಿಯಾ ಮೆಡಿಕಾ" ಎಂಬ ವಿಷಯದ ತಜ್ಞತೆಯಲ್ಲಿ 
ಸ್ನಾತಕೋತ್ತರ ಪದವಿ ವ್ಯಾಸಂಗಕ್ಕಾಗಿ ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು, ಇಲ್ಲಿಗೆ ನಿಯೋಜಿಸಲು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 61ರ ಅಪೆಂಡಿಕ್ಸ್ 2ಎ (1) ರನ್ವಯ ಸೂಚಿಸಿರುವ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಹಾಗೂ ಅವರುಗಳು 
ವೇತನವನ್ನು ಅಂದರೆ , ಡಾ || ಚೌಹಾಣ ಅನುರಾಧಾ, ಇವರ ವೇತನವನ್ನು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು, ಇಲ್ಲಿ 
ಹಾಗೂ ಡಾ|| ರೂಪಾ ಐರೆಡ್ಡಿ, ಇವರ ವೇತನವನ್ನು ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು, ಇಲ್ಲಿ 
ಪಡೆಯುವುದರೊಂದಿಗೆ 03 ವರ್ಷಗಳ ಅವಧಿಯ ಸ್ನಾತಕೋತ್ತರ ಪದವಿ ವ್ಯಾಸಂಗಕ್ಕಾಗಿ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , 


೨೩. ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೧ 
ಬೆಂಗಳೂರು/ಸರ್ಕಾರಿ ಹೋಮಿಯೋಪತಿ ಮಹಾವಿದ್ಯಾಲಯ , ಬೆಂಗಳೂರು, ಇಲ್ಲಿಗೆ ನಿಯೋಜಿಸಲು ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರದ 
ಮಂಜೂರಾತಿ ನೀಡಿದೆ. 


1. ಅವರ ಹುದ್ದೆಯ ಮೇಲಿನ ಹಕ್ಕನ್ನು ಮುಂದುವರೆಸುವುದು . 
2. ಅವರ ವಿದ್ಯಾಭ್ಯಾಸದ ಅವಧಿಯನ್ನು ಕೆ. ಸಿ.ಎಸ್‌. ಆರ್‌.ನಿಯಮ 8( 15) ( ಸಿ) ರೀತ್ಯಾ ಕೆಲಸದ ಮೇಲಿದ್ದ ಅವಧಿ ಎಂದು ಪರಿಗಣಿಸುವುದು. 
3. ನಿಯೋಜನೆಯ ಅವಧಿಯಲ್ಲಿ ಅವರು ಪಡೆಯುತ್ತಿರುವ ವೇತನ ಭತ್ಯೆಗಳನ್ನು ಹಾಗೂ ಕಾಲಕಾಲಕ್ಕೆ ಲಭ್ಯವಾಗುವ ವೇತನ ಬಡ್ತಿಗಳು 

ಸೇರಿದಂತೆ ಯಥಾವತ್ತಾಗಿ ( ಲಭ್ಯವಾಗುವಂತೆ ) ಮುಂದುವರೆಸುವುದು. 
ಕೆ. ಸಿ.ಎಸ್‌. ಆರ್‌.ನಿಯಮಾವಳಿಗಳ ನಮೂನೆ 19ರಲ್ಲಿ ಸ್ಟಾಂಪ್ ಪೇಪರ್‌ನಲ್ಲಿ ಒಪ್ಪಿಗೆ ಪತ್ರವನ್ನು ಪಡೆಯುವುದು ಹಾಗೂ ಸ್ನಾತಕೋತ್ತರ 
ವ್ಯಾಸಂಗ ಮುಗಿದ ನಂತರ ಇಲಾಖೆಯಲ್ಲಿ 10 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು, ಒಪ್ಪಿಗೆ ಪತ್ರದಲ್ಲಿ ನಿಯಮಾನುಸಾರ 

ಎಲ್ಲಾ ಷರತ್ತುಗಳನ್ನು ನಮೂದಿಸುವುದು. 
5. ವ್ಯಾಸಂಗಕ್ಕಾಗಿ ಸೇರುವ ಕೇಂದ್ರ ಸ್ಥಾನದಿಂದ ವ್ಯಾಸಂಗದ ಸ್ಥಳಕ್ಕೆ ಮೊದಲ ಬಾರಿಗೆ ಹೋಗಲು ಮತ್ತು ವ್ಯಾಸಂಗದ ಅವಧಿ ಮುಗಿದ ನಂತರ 

ವಾಪಸ್ಸು ಬರಲು ಪ್ರವಾಸದ ಮೇಲಿದ್ದಂತೆ ಪ್ರಯಾಣ ಭತ್ಯೆ ನೀಡುವುದು . 
6. ಉನ್ನತ ಶಿಕ್ಷಣಕ್ಕೆ ಪ್ರತಿ ನಿಯೋಜಿಸಲ್ಪಡುವ ವೈದ್ಯರುಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ಅಡಿಯಲ್ಲಿ ತಿಳಿಸಿರುವ 

ಸವಲತ್ತುಗಳನ್ನು ಮಾತ್ರವೇ ಪಡೆಯುವುದು . 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳಲ್ಲಿದ ನಿಯೋಜನೆಗೆ ವಿಧಿಸಿರುವ ಎಲ್ಲಾ ಷರತ್ತುಗಳನ್ನು ಪ್ರತಿ ನಿಯೋಜನೆಯಿಂದ ವ್ಯಾಸಂಗ 
ಪೂರೈಸಿದ ತರುವಾಯ ಪೂರೈಸುವುದು. 
ವ್ಯಾಸಂಗದ ಸ್ಥಳದಲ್ಲಿ ದಿನಭತ್ಯೆ ಒಂದರ ಅರ್ಧದಷ್ಟು ಶಿಷ್ಯವೇತನ ನೀಡುವುದು. 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ಅಪೆಂಡಿಕ್ಸ್ - ಎ ನಿಯಮ 1ರ ಉಪನಿಯಮ 8( ಡಿ) ರನ್ವಯ ವ್ಯಾಸಂಗ ಶುಲ್ಕವನ್ನು 

ಪಡೆಯಲು ಅರ್ಹರಿರುತ್ತಾರೆ. 
10 . ವ್ಯಾಸಂಗವನ್ನು ಪೂರ್ಣಗೊಳಿಸದೇ ಇದ್ದಲ್ಲಿ, ಸದರಿ ನಿಯೋಜನೆಗೆ ತಗುಲಿರುವ ಪೂರ್ಣ ವೆಚ್ಚವನ್ನು ಸರ್ಕಾರಕ್ಕೆ ಹಿಂದಿರುಗಿಸುವುದು. 

ಸದರಿ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಆಇ 2 ಎಸ್.ಆರ್. ಎ, 2008, ದಿನಾಂಕ: 05 - 06 - 2008ರಲ್ಲಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳಿಗೆ / ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


é 


ř 


soi 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 

( ಭಾರತೀಯ ವೈದ್ಯಪದ್ಧತಿ ಮತ್ತು ಸಮನ್ವಯ ). 
COMMERCE AND INDUSTRIES SECRETARIAT 


P . R . 11 . 


Sub : 


Read : 


Pre -mature termination of Mining Lease No . 2611 granted in favour of M /s.VaralakshmiMining Company for 
Iron ore over an area of 10 .66 heactres in Deogiri Village , Sandur Taluk , Bellary District - reg., 
1. Application No. 1232 AML 05 , dated :16 . 11. 2007 filed by the M /s. VaralakshmiMining Company . 
2 . Letter No. DMG / MLS / 1232 / AML / 05 / 06 -07 / 549 , dated : 08 .05 .2007 from Director, Mines and 

Geology , Bangalore . 
3 . Government ofKarnataka , letter No. CI 86 MMM 2007 , dated : 09 .08 .2007. 
4 . Government of India letter No. 5/135 /2007/ MIV , dated: 12 . 12. 2007. 
5 . Government of Karnataka , Notification No . CT 86 MMM 2007 , dated : 25. 07. 2009 . 
6 . Letter No .MLS : 1232/ AML/ 2005 : 12- 13, dated : 05 .10 .2012 from Director , Mines and Geology, Bangalore . 
7 . Proceedings of Deputy C , Bellary No.RaЕVi 142 Gani /05 -6 , dated : 09. 10 .2012. 
8 . Order passed by Secretary , Comerce and Industries, Government ofKarnataka , dated : 06 .02 .2013. 
9 . Letter of the Deputy Commissioner, Bellary District. No.REV / MMG / 142 / 2005 - 06 , dated : 12 .02 .2013. 
10 . Order passed by Secretary , Commerce and Industries, Government of Karnataka, dated :04 . 03. 2013. 
11. Report of the Director,Mines and Geology, No .DMG /MLS / ML- 2611/ 2014 -15 , dated : 30.07 .2014 . 


PREAMBLE : 

M /s .Varalakshmi Mining Company , a partnership firm having two partners , Sri. T . Gadhingappa and Sri . Praveen Kumar, had 
applied for grant of mining lease for Iron ore and Manganese ore over an area of 22. 32 acres in pymasi No. 27, 28 ,- 29 , 33 , 35 and 38 
of Deogiri village , Sandur taluk , Bellary District, vide application No . 1232 AML.05 , dated 16 .11.2007 and stated that they are patta 
lands. 

2. The Director, Mines and Geology, Bangalore sent a proposal to Government for grant of ML to M /s .VaralakshmiMining Co ., 
vide letter read at (2 ) above , and for obtaining prior approval of Government of India for this purpose . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


gaa 


3. The State Government in its letter addressed to Government of India , Ministry of Mines read at (3 ) above , sought prior 
approval for grant of ML. 

4 . Government of India in its letter conveyed its approval for grant of ML for Iron ore only , as there was no evidence regarding 
existence ofManganese ore read at (4 ) above . 

5 . Thereafter, the State Government issued orders granting Mining Lease to Applicant read at (5 ) above . Subsequently after 
submission of relevant documents ML No.2611 has been executed on 06 .11.2009 for 20 years . 

6 . The Director, Mines and Geology , apart from the above facts read at (6 ) above submitted the following facts ; 
1. The Deputy Commissioner, Bellary in his letter dated :19/04/ 2012 had pointed out various fallacies in the grant of NOC to the 

lessee for conducting mining activities and connivance of Officers and Officials in violating the various provisions of 
Kamataka Land Reforms Act, Karnataka Revenue Rules and PTCL Act. Documents created in the schedule property were 

false and fraud . 
2 . No conversion permission was granted to the lessee in respect of land referred above , company had paid only penalty for 

using the land for non - agricultural purpose and is yet to get due clearance, no such application for such conversion is 

forthcoming in the file . 
3. To take necessary action to cancel the ML No .2611for above violations. 
4 . Notice was issued by the Director , Mines and Geology dated :23.5. 2012 to the lessee calling upon to show cause as to why 

mining lease granted to the Company should not be terminated prematurely. The lessee had furnished reply on 22 .06 . 2012 . 

7 . On recommendation sent by Director , Mines and Geology, notice was issued to the company. They have appeared and have 
submitted written reply. After giving sufficient opportunity , the case was heard and a detailed order was passed on 06 .02 .2013 rejecting 
the recommendation of Director, Mines and Geology and the actions taken by Deputy Commissioner, Bellary District, Bellary are not in 
accordance with rules , the same have been declared void . The entire matter was re -examined by the Government in the light of the 
letter of Deputy Commissioner, Bellary dated : 12 .02 . 2013 read at (9 ) above , and an order was issued on 04 .03 .2013 withdrawing the 
order dated : 06 .02 .2013 read at (8 ) above . An affidavit is also been filed to that effectbefore the Supreme Court of India . 

8 . The gist of the letter read at ( 9) above , of the Deputy Commissioner, Bellary is as under; 
1 . The pymasi Sy.No.33 , 35 and 38 are "Government Anadheena " lands for which khatas have been created showing as 

granted by Tahsildar, Sandur Taluk grant order No. ADis/ 95 / 98 -99 dated 12 . 03 . 2004 . In survey No. 37m (p ), 2 .00 acres has 
been shown as granted to one Sri. Nallangi Palakshi, vide Tahsildar order No. 1856 /05 - 06 dated 23 .09. 2005. The pymasi 
No. 35 (P ) 4 .56 acres is not in existence but vide MR No.03/05 -06 new RTC has been created and the land has been 
mutated in the name of M .D . Yusuf S /o Honnur Sab and shown as, having been granted by Tribunal Order No.2556 / 1991 
but on verification of records reveals that no such file is forthcoming. Subsequently the land has been sold to Sri Praveen 
Kumar a partner of M /sVaralakshmiMinerals . In pymasi No. 38 (p )/m extent 2 .00 acres has been mutated in the name of Sri 
Nallangi Palakshi by showing the court order No. 174 /05 -06 dated 06 .10. 2005 and mutated in MR No. 14 /05 -06 . 
Subsequently sold to Sri. T .Gadhilingappa and Sri Praveen Kumar the partners of M /s VaralakshmiMinerals . All the above 

lands are Governmentlands for which they have shown fake grant orders . 
2. The Survey No. 27 and 28 , the Land Tribunal , Sandur conferred occupancy rights in favour of Sri Sanna Maliyappa , 

Hanumayya and Sri Shankar Bhat Joshi to an extent of 4.68 and 6 . 91 acres respectively by the Land Tribunal, Sandur. Sri 
Sanna Maliyappa and Sri Hanumaiah belong to SC community . Subsequently, M /s Varalakshmi Minerals partner Sri 

Praveen Kumar purchased the above lands in violation of the PTCL Act . 
3. The NOC issued to the said company is withdrawn vide order No. Ganil142/05 -06 dated 19/10/ 2012. 
4 . FIR has been filed for criminal action by the Tahsildar, Sandur against the officials and non officials involved in manipulating 

the records in FIR No. 14 /2013 dated 02.02. 2013. 
5 . The Assistant Commissioner , Bellary was directed to initiate proceedings U /S 136 (2) of Kamataka Land Revenue Act , 1964 

to annul the mutation entries made on the basis of fake grant orders . 
6 . To initiate necessary action U /S 5 of PTCL Act to try the cases in respect of the lands granted to SC /ST persons, Assistant 

Commissioner has issued notices, consideration of which and passing final orders is still pending . 

9 . As per the report submitted Deputy Commissioner, Bellary District , Bellary prima facie it is found that the lessee , 
M /s.VaralakshmiMining Company have violated the rules under Karnataka Land Revenue Act, Karnataka Land Reforms Act and PTCL 
Act . Therefore , it is felt necessary to hear again based on , the report submitted by the Deputy Commissioner, Bellary District, Bellary . 
As there was no order on the issue as the order dated 6 .2 .2013 was withdrawn , a notice was issued to the lessee . Hearing was 
conducted on 21.7 . 2014 , 26 .7 . 2014 , 18 .8 . 2014 and 25 .8 .2014. 

10 . The lessee appeared and reiterated the earlier submissions and also submitted his reply . The gist of the reply are ; 
1 . The partners have purchased all the above lands individually from different persons on different dates. The grant was not 

made in the name of the partners and they are only purchasers of the said lands and they have not indulged in fabrication 
of land certificates . Till today grants have not been questioned and records still stand in the name of the lessee . 


gas 


FADE 837 ODAS , RODILDO , JOS JOE 3 , 90088 

ಭಾಗ ೧ 
2 . In respect of purchase of land from schedule caste persons , the Sy . No. 26 , 27, 28 and 29 are all inam lands granted by 

Tribunal and it is not granted to schedule caste persons to attract under the PTCL Act. The PTCL Act is applicable only 
when there is a free grant of land made under Karnataka Land Grants Rules and it is not applicable to the grant of inam 

land as held by full bench of the High Court reported in ILR 2002 KAR 4693. 
3 . In respect of violations of section 95 of Karnataka Land Revenue Act. The law in so far of conversion of the land for mining 

purposes is concerned ; the High Court held that there is no requirement of taking permission under Section 95 of the Act . 
Subsequently after audit objection the Government issued notification that before execution of lease deed the conversion 
fee to the collected . In this case the conversion fees is collected . Therefore , the allegation of violation of Section 95 is 

contradictory , false and sappression of material facts by Deputy Commissioner. 
4 . In so far as exemption under section 109 of Karnataka Land Reforms Act, the section 109 pertains to use of agricultural land 

for Industrial purpose and it is not applicable to mining lease . In order to comply section 109 the company should have 

purchased the land. But in this case the lands are purchased by individual in their name. 
5 . In so far, as violation of 79B of Karnataka Land Reforms Act is concerned , the Deputy Commissioner in collateral 

proceedings cannot question the violation of 79B of KLR Act The registered document can be questioned only under 
section 80 of the KLR Act. Therefore , the entire report of Deputy Commissioner on Section 79B of KLR Act is without 
jurisdiction . Till today the competent authority under section has not passed any order declaring the sale deed of partners 

are void for violation 79B of the Act. 
11 . After completion of hearing and going through the records the following issues arise for consideration in this case. 
1 . Whether the Revenue Department have made enough grounds to withdraw the No Objection Certificate issued to the 

lessee ? 


2 . Whether renewal can be withdrawn , if the No Objection Certificate is withdrawn by the Revenue Department? 


3 . What order ? 


12 . Reasons: 

For issue No .(1); The Deputy commissioner, Bellary has reported that the Sy. No. 33 , 35 , 37, and 38 are Government lands for 
which khatas have been created by showing fake grant orders and subsequently purchased by the partners of M /s VaralakshmiMining 
Limited which is a blatantmanipulation of records on Government lands, and is a criminal offence . The partners of the company have 
purchased the lands Sy . No. 27 and 28 in violation of the PTCL Act, where the land Tribunalhas granted occupancy rights infavour of 
Sri Sannamaliyappa , Sri Hanumaiah and Sri Shankar Bhat Joshi. Sri Sannamaliyappa and Sri Hanumaiah who belongs to schedule 
caste. The Deputy Commissioner Bellary for the violation of above transactions had withdrawn the No Objection Certificate by order 
No.Ganil142/05-06 dt; 19/ 10 /2012 . The lessee has challenged the above order of Deputy Commissioner in Writ Petition No.51173 to 
51175 before the Hon ble High Court of Kamataka and the same was dismissed. The Deputy Commissioner has also taken the 
following actions consequent to withdrawal ofNOC . 

I. FIR has been filed for criminal action by the Tahsildar, Sandur against the officials and non officials involved in manipulating 

the records in FIR No.14 / 2013 dated 02 .02 .2013. 
II. The Assistant Commissioner , Bellary was initiated proceedings u /s 136 (2 ) of Kamataka Land Revenue Act 1964 to annul the 

mutation entries made on the basis of fake grant orders . 
III. The Assistant Commissioner has issued notices U /s 5 of PTCL Act to try the cases in respect of the lands granted to SC /ST 

persons and the same is still pending. 

13. Though the Respondent lessee has brought to the notice that none of the proceedings initiated have been reached finality , 
at this stage it is prudent not to allow the lessee to continue as there is a strong prima facie case made out by the Revenue authority . 
Since the earlier No Objection Certificate was based on false documents as claimed by the Revenue department, it is well within the 
rights of the Revenue department to withdraw the NOC . 
For issue No.(2 ); For grant of any Mining Lease the No Objection Certificate from the Revenue Department is mandatory . It is reported 
that the NOC issued earlier has been withdrawn by the Deputy Commissioner, Bellary District, Bellary vide order No.Gani/142/05 -06 
dated 19. 10 . 2012 by making sufficient grounds that NOC was obtained wrongfully by hiding the facts which are explained in detail 
above . Though the Revenue authorities may not have finalized the proceedings , looking in to the number of violations pointed out by 
the Revenue authority and the grave allegation of fake records the mining lease cannot be continued lessee . 
Hence the following order . 

Government Order No . Cl 217 MMM 2012 , Bengaluru , dated : 6th December, 2014 . 
In view of the above , the Government hereby decided to take the following decisions with respect to the recommendations 
made by the Director, Mines and Geology, Bangalore for premature termination of the Mining lease No . 2611 over an area of 10 .66 
hectares for Iron ore in Deogiri Village , Sandur Taluk , Bellary Districtheld by M /s VaralakshmiMining Company. 

a . To keep the Mining Lease 2611 under abeyance till the Deputy Commissioner Bellary decides regarding the land 

status and gives clearance . 


೨೩೫ 


ಭಾಗ ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 
b . To direct the Deputy Commissioner to decide the cases or status of land within period of 6 months. 
c . To intimate the above decision to the Government of India for keeping the Mining Lease 2611 under abeyance for the 
reasons stated above . 

By Order and in the name of the Governor ofKarnataka 
P R . 12 

R .CHANDRASHEKAR 
S . C . 100 

Under Secretary to Government (Mines)(1/0), 

Commerce & Industries Department. 


ವಿಷಯ : 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಶ್ರೀ ಆನಂದರಾಜ್ , ಸರ್ಕಾರದ ಅಧೀನ ಕಾರ್ಯದರ್ಶಿ ಮತ್ತು ಶ್ರೀ ಚಿಕ್ಕರಂಗೇಗೌಡ, ಶಾಖಾಧಿಕಾರಿ, ಕರ್ನಾಟಕ 
ಸರ್ಕಾರದ ಸಚಿವಾಲಯ ಇವರುಗಳ ವಿರುದ್ದದ ಜಂಟಿ ಇಲಾಖಾ ವಿಚಾರಣೆ - ವಿಚಾರಣಾಧಿಕಾರಿ ಮತ್ತು 
ಮಂಡನಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ . 
1) ನೋಟೀಸ್ ಸಂಖ್ಯೆ ಸಿಆಸುಇ 4 ಸೇಇವಿ 2014, ದಿನಾಂಕ 19 - 09 -2014 . 
2) ಆರೋಪಿತ ಅಧಿಕಾರಿಗಳು ಸಲ್ಲಿಸಿರುವ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ: 7 - 10 - 2014 ಮತ್ತು 9 -10 - 2014 , 
3) ಅನಧಿಕೃತ ಟಿಪ್ಪಣಿ ಸಂಖ್ಯೆ ಸಿಆಸುಇ 4 ಸೇಇವಿ 2014, ದಿನಾಂಕ: 6 - 11 - 2014 , 
4 ) ಕಂದಾಯ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಕಂಇ 241 ಎಲ್‌ಸಿಬಿ 2014 , ದಿನಾಂಕ: 25 - 11 - 2014, 


ಓದಲಾಗಿದೆ : 


ಪ್ರಸ್ತಾವನೆ: 

ಶ್ರೀ ಆನಂದರಾಜ್ , ಸರ್ಕಾರದ ಅಧೀನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಕಾನೂನು ಕೋಶ) ಮತ್ತು 
ಶ್ರೀ ಚಿಕ್ಕರಂಗೇಗೌಡ, ಶಾಖಾಧಿಕಾರಿ ನಿಯೋಜನೆ ಮೇಲೆ ತಹಶೀಲ್ದಾರ್ (ಗ್ರೇಡ್- 2) ಇವರುಗಳು ಈ ಹಿಂದೆ ಕಂದಾಯ ಇಲಾಖೆ (ಎಲ್‌ಎಸಿ) ಶಾಖೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಎಸಗಿದ್ದಾರೆನ್ನಲಾಗಿರುವ ಕರ್ತವ್ಯಲೋಪಗಳ ಬಗ್ಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ನೋಟೀಸ್‌ನೊಂದಿಗೆ 
ಕ. ನಾ . ಸೇ , ( ಸಿ.ಸಿ. ಎ) ನಿಯಮಾವಳಿಗಳು 1957ರ ನಿಯಮ 13ರೊಡನೆ ಓದಿಕೊಂಡಂತೆ ನಿಯಮ 11 ಮತ್ತು 11 ( ಎ) ರನ್ವಯ ದೋಷಾರೋಪಣಾ 
ಪಟ್ಟಿಯನ್ನು ಜಾರಿಗೊಳಿಸಲಾಗಿರುತ್ತದೆ. 

ಆರೋಪಿತ ಅಧಿಕಾರಿಗಳಾದ ಶ್ರೀ ಆನಂದರಾಜ್, ಸರ್ಕಾರದ ಅಧೀನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
(ಕಾನೂನು ಕೋಶ) ಮತ್ತು ಶ್ರೀ ಚಿಕ್ಕರಂಗೇಗೌಡ, ಶಾಖಾಧಿಕಾರಿ ನಿಯೋಜನೆ ಮೇಲೆ ತಹಶೀಲ್ದಾರ್ (ಗ್ರೇಡ್ - 2 ) ಇವರುಗಳು ಮೇಲೆ ಓದಲಾದ ಕ್ರಮ 
ಸಂಖ್ಯೆ (2) ರ ತಮ್ಮ ಪ್ರತಿರಕ್ಷಣಾ ಹೇಳಿಕೆಗಳಲ್ಲಿ ಮೊದಲಿಗೆ ಕಂದಾಯ ಇಲಾಖೆಯ ಭೂಸ್ವಾಧೀನ ಪ್ರಕರಣಗಳಿಗೆ ಹೆಚ್ಚುವರಿ ಪರಿಹಾರಕ್ಕೆ ಸಂಬಂಧಿಸಿದ 
ವ್ಯಾಜ್ಯಗಳನ್ನು ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ( ವಾಣಿಜ್ಯ -2) ಶಾಖೆಯಲ್ಲಿ ನಿರ್ವಹಿಸಲಾಗುತ್ತಿದ್ದು, ನಂತರ ಸರ್ಕಾರದ ಆದೇಶ 
ಸಂಖ್ಯೆ ಲಾ 74 ಎಲ್ ಎಎಂ 2006 , ದಿನಾಂಕ: 8 - 6 - 2007ರ ಅನ್ವಯ ಈ ವಿಷಯವನ್ನು ಕಂದಾಯ ಇಲಾಖೆಯ ಕಾನೂನು ಕೋಶ ವಿಭಾಗಕ್ಕೆ 
ವರ್ಗಾಯಿಸಿದ್ದು , ಸುಮಾರು 12,000 ಬಾಕಿ ಕಡತಗಳು ಸ್ವೀಕೃತವಾಗಿದ್ದರಿಂದ ಹಾಗೂ ಇದರ ಜೊತೆಗೆ ಪ್ರತಿನಿತ್ಯ 60 ರಿಂದ 70 ಸ್ವೀಕೃತಿಗಳು ಶಾಖೆಯಲ್ಲಿ 
ಸ್ವೀಕೃತವಾಗುತ್ತಿದ್ದುದರಿಂದ ಬಾಕಿ ಇದ್ದ ಕಡತಗಳು ಮತ್ತು ಹೊಸದಾಗಿ ಸ್ವೀಕೃತವಾಗುತ್ತಿದ್ದ ಸ್ವೀಕೃತಿಗಳು ಎಲ್ಲವನ್ನೂ ಆದ್ಯತೆಯ ಮೇಲೆ ಕ್ರಮ 
ವಹಿಸಲಾಗುತ್ತಿದ್ದುದರಿಂದಲೂ ಮತ್ತು ಅಧಿಕ ಕಾರ್ಯದ ಒತ್ತಡದಿಂದಲೂ ಎಲ್‌ಎಸಿ ಸಂಖ್ಯೆ 28/2005 ಸಿವಿಲ್ ನ್ಯಾಯಾಲಯ ( ಹಿ .ಶ್ರೇ ) ಬಸವನ 
ಬಾಗೇವಾಡಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಸ್ವೀಕೃತಿಯ ಮೇಲೆ ಕ್ರಮ ವಹಿಸಲು ವಿಳಂಬವಾಗಿರುತ್ತದೆ ಎಂದು ತಿಳಿಸುತ್ತಾ, ತಮ್ಮ ವಿರುದ್ಧದ ಆರೋಪಗಳಿಂದ 
ತಮ್ಮನ್ನು ದೋಷಮುಕ್ತಗೊಳಿಸುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ ( 3) ರ ಅನಧಿಕೃತ ಟಿಪ್ಪಣಿಯೊಂದಿಗೆ ಆರೋಪಿತ ಅಧಿಕಾರಿಗಳಾದ ಶ್ರೀ ಆನಂದರಾಜ್, ಸರ್ಕಾರದ ಅಧೀನ ಕಾರ್ಯದರ್ಶಿ , ವಾಣಿಜ್ಯ 
ಮತ್ತು ಕೈಗಾರಿಕೆ ಇಲಾಖೆ (ಕಾನೂನು ಕೋಶ) ಮತ್ತು ಶ್ರೀ ಚಿಕ್ಕರಂಗೇಗೌಡ, ಶಾಖಾಧಿಕಾರಿ ನಿಯೋಜನೆ ಮೇಲೆ ತಹಶೀಲ್ದಾರ್ (ಗ್ರೇಡ್- 2) ಇವರುಗಳು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪ್ರತಿರಕ್ಷಣಾ ಹೇಳಿಕೆಗಳನ್ನು ಆಡಳಿತ ಇಲಾಖೆಯಾದ ಕಂದಾಯ ಇಲಾಖೆಗೆ ಕಳುಹಿಸಿ ಇಲಾಖೆಯ ಸ್ಪಷ್ಟ ಅಭಿಪ್ರಾಯವನ್ನು ನೀಡುವಂತೆ 
ಕಂದಾಯ ಇಲಾಖೆಯನ್ನು ಕೋರಲಾಗಿತ್ತು. 

ಕಂದಾಯ ಇಲಾಖೆಯು ಮೇಲೆ ಓದಲಾದ ( 4) ರ ಅನಧಿಕೃತ ಟಿಪ್ಪಣಿಯಲ್ಲಿ ಶ್ರೀ ಆನಂದರಾಜ್, ಸರ್ಕಾರದ ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು 
ಕೈಗಾರಿಕೆ ಇಲಾಖೆ (ಕಾನೂನು ಕೋಶ) ಮತ್ತು ಶ್ರೀ ಚಿಕ್ಕರಂಗೇಗೌಡ, ಶಾಖಾಧಿಕಾರಿ ನಿಯೋಜನೆ ಮೇಲೆ ತಹಶೀಲ್ದಾರ್‌ (ಗ್ರೇಡ್ - 2) ಇವರುಗಳ 
ಕರ್ತವ್ಯಲೋಪಗಳ ಬಗ್ಗೆ ಸತ್ಯಾಸತ್ಯತೆಯನ್ನು ಅರಿಯಲು ಇಲಾಖಾ ವಿಚಾರಣೆಯನ್ನು ನಡೆಸುವುದು ಅವಶ್ಯವೆಂದು ಅಭಿಪ್ರಾಯ ನೀಡಿರುತ್ತಾರೆ. 

ಆದ್ದರಿಂದ ಶ್ರೀ ಆನಂದರಾಜ್, ಸರ್ಕಾರದ ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಕಾನೂನು ಕೋಶ) ಮತ್ತು 
ಶ್ರೀ ಚಿಕ್ಕರಂಗೇಗೌಡ, ಶಾಖಾಧಿಕಾರಿ ನಿಯೋಜನೆ ಮೇಲೆ ತಹಶೀಲ್ದಾರ್ (ಗ್ರೇಡ್- 2) ಇವರುಗಳು ಸಲ್ಲಿಸಿರುವ ಪ್ರತಿರಕ್ಷಣಾ ಹೇಳಿಕೆಗಳನ್ನು ಒಪ್ಪಲು 
ಸಾಧ್ಯವಿಲ್ಲವೆಂದು ತೀರ್ಮಾನಿಸಿದ ಸರ್ಕಾರವು ಪ್ರಕರಣದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಇಲಾಖಾ ವಿಚಾರಣೆಯನ್ನು ಮುಂದುವರೆಸಲು ತೀರ್ಮಾನಿಸಿ 
ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 4 ಸೇವಿ2014 ಬೆಂಗಳೂರು ದಿನಾಂಕ: 11ನೇ ಡಿಸೆಂಬರ್ 2014 , 
ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಕಾರಣಗಳಿಂದಾಗಿ, ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿ 1957ರ ನಿಯಮ 13ನ್ನು ನಿಯಮ 11 ಮತ್ತು 11 - ಎ ರೊಡನೆ ಓದಿಕೊಂಡಂತೆ ನಿಯಮ 1 ( 2) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ಆನಂದರಾಜ್ , ಸರ್ಕಾರದ ಅಧೀನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಕಾನೂನು ಕೋಶ) ಮತ್ತು 


೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 

ಭಾಗ ೧ 
ಶ್ರೀ ಚಿಕ್ಕರಂಗೇಗೌಡ, ಶಾಖಾಧಿಕಾರಿ ನಿಯೋಜನೆ ಮೇಲೆ ತಹಶೀಲ್ದಾರ್‌ (ಗ್ರೇಡ್ - 2) ಇವರುಗಳು ಈ ಹಿಂದೆ ಕಂದಾಯ ಇಲಾಖೆಯ ಎಲ್. ಎ. ಸಿ. 
ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಎಸಗಿದ್ದರೆನ್ನಲಾಗಿರುವ ಕರ್ತವ್ಯಲೋಪಗಳ ಬಗ್ಗೆ ಜಂಟಿ ಇಲಾಖಾ ವಿಚಾರಣೆ ನಡೆಸುವ ಸಲುವಾಗಿ ಶ್ರೀ 
ಹೆಚ್. ಪಿ . ದೇವೇಂದ್ರಯ್ಯ , ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಮನೆ ಸಂಖ್ಯೆ 122 , 22ನೇ ಕ್ರಾಸ್ , ಜುಡಿಷಿಯಲ್ ಲೇಔಟ್, ಜಿ.ಕೆ. ವಿ .ಕೆ. ಪೋಸ್ಟ್, ಯಲಹಂಕ , 
ಬೆಂಗಳೂರು - 560065 ಇವರನ್ನು ವಿಚಾರಣಾಧಿಕಾರಿಯನ್ನಾಗಿಯೂ ಮತ್ತು ಕ. ನಾ .ಸೇ , ( ಸಿ. ಸಿ. ಎ.) ನಿಯಮಾವಳಿಗಳು 1957ರ ನಿಯಮ 11(5)( ಸಿ) 
ರನ್ವಯ ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಸ್ವಾ. ಪ) ಇವರನ್ನು ಮಂಡನಾಧಿಕಾರಿಯನ್ನಾಗಿಯೂ ನೇಮಕ ಮಾಡಿ ಆದೇಶಿಸಿದೆ. 

ವಿಚಾರಣಾಧಿಕಾರಿಯವರಿಗೆ ಸೂಕ್ತ ಸ್ಥಳಾವಕಾಶ, ಶೀಘ್ರಲಿಪಿಗಾರರ ಸೇವೆ ಇತ್ಯಾದಿ ಒದಗಿಸಲು ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ 
( ಭೂ . ಸ್ವಾ . ಪ) ಇವರು ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಯವರು ನಿಯಮಾನುಸಾರ ಸಂಚಿತ ಸಂಭಾವನೆಯನ್ನು ಹಾಗೂ ಮಂಡನಾಧಿಕಾರಿಯವರು ನಿಯಮಾನುಸಾರ 
ದಿನಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆಂದು ಆದೇಶಿಸಿದೆ. 

ವಿಚಾರಣಾಧಿಕಾರಿಗಳು ಆಪಾದಿತರ ಮೇಲಿನ ಆರೋಪಗಳ ವಿಚಾರಣೆಯನ್ನು ನಡೆಸಿ ಆರೋಪ ಸಾಬೀತಾಗಿರುವ ಅಥವಾ ಸಾಬೀತಾಗದೇ ಇರುವ ಬಗ್ಗೆ 
ಸ್ಪಷ್ಟ ಅಭಿಪ್ರಾಯಗಳನ್ನು ಒಳಗೊಂಡ ವಿಚಾರಣಾ ವರದಿಯನ್ನು ಶಿಸ್ತು ಪ್ರಾಧಿಕಾರಿಯಾದ ಸರ್ಕಾರಕ್ಕೆ 3 ತಿಂಗಳುಗಳ ಒಳಗಾಗಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR- 55 

- ಡಾ || ಗೀತಾ ಎಲ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಿ. ಆ . ಸು . ಇಲಾಖೆ 

(ಸೇವೆಗಳು - 6 ) ( ಪ್ರಭಾರ ) 


Sub : 


READ : 


FOREST , ECOLOGY AND ENVIRONMENT SECRETARIAT 
Reconstitution of Advisory Committee under Bio -Medical Waste (Management & 
Handling ) Rules , 1998 - Orders. 
1. Govt. Order No. FEE 126 ENV 98, Dt 23 -04 -1999 . 
2. Govt . Order No . FEE 126 ENV 98, Dt. 23- 02- 2000. 
3. Govt. Order No . FEE 126 ENV 98, Dt. 25 - 08 -2000 . 
4 . Govt. Order No. FEE 126 ENV 98 ( P- 3), Dt . 25 -07- 2002 . 
5 . Govt . Order No. FEE 126 ENV 98 ( P - 3) Dt. 02-11 - 2007 . 
6. Govt. Order No. FEE 22 EPC 2009, Dt.17-08-2009. 


PREAMBLE : 


The Ministry of Environment and Forests, Govt. of India have issued the Bio -MedicalWaste (Management & Handling) Rules. 
1998 in Notification No . S .O . 630 (E ) Dt. 20 -07 -1998 . In terms of Rule 9 of the said Rules the State Government constituted , inter alia , 
an Advisory Committee in Govt. Order read at (1) above consisting of members as indicated therein .Non -official Members have been 
included in the said Advisory Committee in Govt. Order read at (2 ) above. The task of enforcement of the provisions of the Bio -Medical 
Waste (Management & Handling) Rules , 1998 has been assigned to the Karnataka State Pollution Control Board in Govt. Order read at 
( 3) above. This order also cancelled the Prescribed Authority constituted in G .O . read at (1) above. In Govt. Order read at (4 ) above , the 
Advisory Committee was reconstituted . By way of slight modification of the earlier orders Government again reconstituted the Advisory 
Committee in the above Govt. order read at (5 ) above. Further , the Advisory Committee was reconstituted to include the Chairman , 
Karnataka Veterinary Association and Chairman , Bangalore Water Supply and Sewage Board as members vide Govt. Order read at (6 ) 
above . 

The Advisory Committee was first constituted on 02- 11-2007. In view of the changes occurred during this period , it was again 
felt to reconstitute this Committee. Hence the order : 

GOVERNMENT ORDER . NO FEE 208 ENV 2014 , BANGALORE , DATED 03. 11.2014 
In view of the circumstances explained in the preamble the Government hereby reconstitutes the Advisory Committee under 
Rule 9 ofthe Bio-MedicalWaste (Management & Handling) Rules: 1998 with the following members : 

Advisory Committee ; 


Chairman 
Member 

- do 


1. The Addl Chief Secretary to Govt., Forest , Ecology and Environment Department. 
2. The addl. Chief Secretary to Govt., Urban Development Department . 
3 . The Principal Secretary to Govt., Health & Family Welfare Department. 
4 . The Principal Secretary to Govt., Revenue Department 
5 . The Secretary to Govt.,Animal Husbandry & Fisheries Department. 
6 . The Commissioner, Bruhat Bangalore Mahanagara Palike , Bangalore 


- do 


- do 


-do 


ಭಾಗ ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೫ , ೨೦೧೫ 


೨೭. 


-do 


Member 
- do 


- do 


7 . The Chairman , Karnataka State Pollution Control Board , Bangalore 
8 . The Secretary to Government (Env ), Forest, Ecology and Environment Department. 
9 . The Secretary to Govt, (Medical Education ) Health & Family Welfare Department. 
10 . The Commissioner for Health and Family Welfare , Bangalore. 
11. The Managing Director, Karnataka Meat & Poultry Development Corporation , Bangalore 
12. Chairman ,Karnataka Veterinary Association , Bangalore. 
13. Chairman , Bangalore Water Supply and Sewage Board , Bangalore , 
14 . The Member Secretary, Karnataka State Pollution Control Board , Bangalore 


- do 


-do 


Member 


Convener 


Non -Government Organizations (NGOs): 
1. The President, Karnataka Medical Council, Bangalore. 

Member 
2 . The President, Indian Medical Association , Karnataka Branch , Bangalore. 

Member 
3. The President, Association of Nursing Homes and Private Hospitals , Karnataka , Bangalore. Member 
4 . The Chairman , Karnataka Veterinary Council, Bangalore . 

Member 


The Advisory Committee as constituted above shall discharge duties and responsibilities as spelt out in Bio -Medical Waste 
(Management and Handling ) Rules , 1998 . 

By Order and in the name of the Governor of Karnataka 
PR- 56 

G .H . ANASUYAMMA 

Under Secretary to Government, 
SC - 250 

( Ecology and Environment) 
Forest, Ecology and Environment Department. 


ಶಿಕ್ಷಣ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ:ಇಡಿ 256 ಪಿಬಿಎಸ್ 2014, ಬೆಂಗಳೂರು, ದಿನಾಂಕ : 30 - 12 - 2014. 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 122 ಪಿಬಿಎಸ್ 2004; ದಿನಾಂಕ: 14 - 06 - 2006 ರಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಪಂಚಾಯತ್‌ರಾಜ್ 
ಅಧಿನಿಯಮ 1993 ರ (1993 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:14) 58 (1 - ಎ), ( ವಿ), 58( 2), 60 ಮ 
ಓದಲಾದ ಸದರಿ ಅಧಿನಿಯಮದ 316 ನೇ ಪ್ರಕರಣದ (1) ನೇಯ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಗ್ರಾಮ 
ಪಂಚಾಯತ್‌ಗಳ (ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ( ಮಾದರಿ) ಉಪವಿಧಿಗಳು, 2006 ರಲ್ಲಿ ಉಪವಿಧಿಗಳನ್ನು ರಚಿಸಲಾಗಿತ್ತು. 

ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ಕಾಯ್ದೆ 2009 ಹಾಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ನಿಯಮಗಳು 2012 
ನಮ್ಮ ರಾಜ್ಯದಲ್ಲಿ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಗ್ರಾಮ ಪಂಚಾಯತ್‌ಗಳ (ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳು ( ಮಾದರಿ) 
ಉಪವಿಧಿಗಳು 2006 ರಲ್ಲಿ ಇರುವ ಕೆಳಕಂಡ ಉಪವಿಧಿ ಸಂಖ್ಯೆಯ ಮುಂದೆ ಇರುವ ಕ್ರಮ ಸಂಖ್ಯೆ:03 ರಲ್ಲಿ ಇರುವ ಉಪವಿಧಿಗಳನ್ನು ಕ್ರಮ ಸಂಖ್ಯೆ:04 
ರಲ್ಲಿ ನಮೂದಿಸಿರುವಂತೆ ಓದಿಕೊಂಡು ಕ್ರಮವಹಿಸುವುದು. ಈ ಕೆಳಕಂಡ ಉಪ ವಿಧಿಗಳನ್ನು ಹೊರತುಪಡಿಸಿ ಉಳಿದಂತೆ ಕರ್ನಾಟಕ ಗ್ರಾಮಪಂಚಾಯತ್‌ಗಳ 
(ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳು) ( ಮಾದರಿ) ಉಪವಿಧಿಗಳು 2006 ಈ ಮಾದರಿ ಉಪ ವಿಧಿಗಳು ಯಥಾವತ್ ಮುಂದುವರೆಯುತ್ತವೆ: 
ಉಪವಿಧಿ ಆರ್. ಟಿ. ಇ.ಕಾಯಿದೆ ಹಿನ್ನೆಲೆಯಲ್ಲಿ 

ಆರ್ . ಟಿ. ಇ.ಕಾಯಿದೆ ಹಿನ್ನೆಲೆಯಲ್ಲಿ ತಿದ್ದುಪಡಿಯಾಗಬೇಕಾದ 
ಕ್ರ. ಸಂ . 
ಸಂಖ್ಯೆ ಬದಲಾವಣೆಯಾದ ವಿವರಗಳು 

ವಿವರಗಳು 
2 . 3 

4 
1 | 3 . ಬಿ . 1. ತಂದೆ- ತಾಯಿಯರ ಪರಿಷತ್ತು, ತಮ್ಮ ಪೈಕಿ ಹದಿಮೂರು 1. ತಂದೆ- ತಾಯಿಯರ ಪರಿಷತ್ತು, ತಮ್ಮ ಪೈಕಿ ಹದಿನೆಂಟು 

ಜನಪ್ರತಿನಿಧಿಗಳನ್ನು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಜನಪ್ರತಿನಿಧಿಗಳನ್ನು ಶಾಲಾ ಅಭಿವೃದ್ಧಿ ಮತ್ತು 
ಸಮಿತಿಗೆ ಆಯ್ಕೆ ಮಾಡತಕ್ಕದ್ದು. 

ಮೇಲುಸ್ತುವಾರಿ ಸಮಿತಿಗೆ ಆಯ್ಕೆ ಮಾಡತಕ್ಕದ್ದು. 
2 . ಇವರ ಜೊತೆಗೆ ಶಾಲೆಯ ಮುಖ್ಯ ಶಿಕ್ಷಕರು, ಆರೋಗ್ಯ 2. ಇವರ ಜೊತೆಗೆ ಶಾಲೆಯ ಮುಖ್ಯ ಶಿಕ್ಷಕರು , 
ಕಾರ್ಯಕರ್ತ ಮತ್ತು ಅಂಗನವಾಡಿ ಶಿಕ್ಷಕಿ ಇವರು ಪದನಿಮಿತ್ತ ಆರೋಗ್ಯ ಕಾರ್ಯಕರ್ತ ಮತ್ತು ಅಂಗನವಾಡಿ ಶಿಕ್ಷಕಿ 
ಸದಸ್ಯರಾಗಿರತಕ್ಕದ್ದು. 

ಇವರು ಪದನಿಮಿತ್ತ ಸದಸ್ಯರಾಗಿರತಕ್ಕದ್ದು. 
3. ಉಳಿದ ಮೂವರು ಸದಸ್ಯರನ್ನು ಈ ಕೆಳಕಾಣಿಸಿದವರ ಪೈಕಿ 3. ಉಳಿದ ಮೂವರು ಸದಸ್ಯರನ್ನು ಈ ಕೆಳಕಾಣಿಸಿದವರ 
ನಾಮ ನಿರ್ದೇಶನ ಮಾಡತಕ್ಕದ್ದು: 

ಪೈಕಿ ನಾಮ ನಿರ್ದೇಶನ ಮಾಡತಕ್ಕದ್ದು: 
( ಅ) ಸ್ಥಳೀಯ ಜನ ಪ್ರತಿನಿಧಿಗಳ ಪೈಕಿ ಒಬ್ಬರನ್ನು ಸ್ಥಳೀಯ ( ಅ) ಸ್ಥಳೀಯ ಜನ ಪ್ರತಿನಿಧಿಗಳ ಪೈಕಿ ಒಬ್ಬರನ್ನು 
ಪ್ರಾಧಿಕಾರ ಆಯ್ಕೆ ಮಾಡತಕ್ಕದ್ದು . 

ಸ್ಥಳೀಯ ಪ್ರಾಧಿಕಾರ ಆಯ್ಕೆ ಮಾಡತಕ್ಕದ್ದು. 
( ಆ) ಶಾಲೆಯ ಶಿಕ್ಷಕರ ಪೈಕಿ ಒಬ್ಬರನ್ನು 

( ಆ) ಶಾಲೆಯ ಶಿಕ್ಷಕರ ಪೈಕಿ ಒಬ್ಬರನ್ನು 
ಕ್ಷೇತ್ರಶಿಕ್ಷಣಾಧಿಕಾರಿಗಳು ನಾಮ ನಿರ್ದೇಶನ ಮಾಡುವುದು . ಕ್ಷೇತ್ರಶಿಕ್ಷಣಾಧಿಕಾರಿಗಳು ನಾಮ ನಿರ್ದೇಶನ ಮಾಡುವುದು . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೧ 
5 . ಶಾಲೆಯ ಒಬ್ಬ ವಿದ್ಯಾರ್ಥಿಯನ್ನು ಕ್ಷೇತ್ರಶಿಕ್ಷಣಾಧಿಕಾರಿಗಳು 5. ಶಾಲೆಯ ಒಬ್ಬ ವಿದ್ಯಾರ್ಥಿಯನ್ನು 
ನಾಮ ನಿರ್ದೇಶನ ಮಾಡತಕ್ಕದ್ದು. 

ಕ್ಷೇತ್ರಶಿಕ್ಷಣಾಧಿಕಾರಿಗಳು ನಾಮ ನಿರ್ದೇಶನ ಮಾಡತಕ್ಕದ್ದು. 
ಒಟ್ಟು 19 ಸ್ಥಾನಗಳ ಪೈಕಿ 10 ಸ್ಥಾನಗಳನ್ನು ಮಹಿಳೆಯರಿಗೆ ಒಟ್ಟು 23 ಸ್ಥಾನಗಳ ಪೈಕಿ 12 ಸ್ಥಾನಗಳನ್ನು 
ಮೀಸಲು ಇಡತಕ್ಕದ್ದು. ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಮಹಿಳೆಯರಿಗೆ ಮೀಸಲಿಡತಕ್ಕದ್ದು . ಜೊತೆಗೆ ಪರಿಶಿಷ್ಟ 
ಪಂಗಡ ಮತ್ತು ದುರ್ಬಲ ವರ್ಗದವರಿಗೆ ಸೂಕ್ತ ಪ್ರಾತಿನಿಧ್ಯವನ್ನು ಜಾತಿ, ಪರಿಶಿಷ್ಟ ಪಂಗಡ ಮತ್ತು ದುರ್ಬಲ ವರ್ಗದವರಿಗೆ 
ನೀಡತಕ್ಕದ್ದು. 

ಸೂಕ್ತ ಪ್ರಾತಿನಿಧ್ಯವನ್ನು ನೀಡತಕ್ಕದ್ದು. 
12 ಕೋರಂ 

12 ಕೋರಂ 
ಎ . ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಎ . ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ 
ಸಭೆಯನ್ನು ನಡೆಸುವುದಕ್ಕೆ ಅಗತ್ಯವಾದ ಕೋರಂ ಈ 

ಸಭೆಯನ್ನು ನಡೆಸುವುದಕ್ಕೆ ಅಗತ್ಯವಾದ ಕೋರಂ ಈ 
ಮುಂದಿನಂತಿರತಕ್ಕದ್ದು: 

ಮುಂದಿನಂತಿರತಕ್ಕದ್ದು : 
1. ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರೂ ಸೇರಿದಂತೆ ತಂದೆ 

i, ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರೂ ಸೇರಿದಂತೆ ತಂದೆ 
ತಾಯಿಯರ ಪರಿಷತ್ತಿನ ಹದಿಮೂರು ಮಂದಿ ಚುನಾಯಿತ ತಾಯಿಯರ ಪರಿಷತ್ತಿನ ಹದಿನೇಳು ಮಂದಿ ಚುನಾಯಿತ 
ಪ್ರತಿನಿಧಿಗಳ ಪೈಕಿ ಕನಿಷ್ಠಪಕ್ಷ ಏಳು ಸದಸ್ಯರು ಹಾಜರಿರತಕ್ಕದ್ದು. ಪ್ರತಿನಿಧಿಗಳ ಪೈಕಿ ಕನಿಷ್ಠಪಕ್ಷ ಒಂಭತ್ತು ಸದಸ್ಯರು 
ಚುನಾಯಿತ ಪ್ರತಿನಿಧಿಗಳ ಪೈಕಿ ಕನಿಷ್ಠಪಕ್ಷ ಐದು ಮಂದಿ ಹಾಜರಿರತಕ್ಕದ್ದು. 
ಸದಸ್ಯರು 

i . ಪದನಿಮಿತ್ತಸದಸ್ಯರಲ್ಲಿ ಒಬ್ಬರು ಮತ್ತು ನಾಮ 
ii. ಪದನಿಮಿತ್ತಸದಸ್ಯರಲ್ಲಿ ಒಬ್ಬರು ಮತ್ತು ನಾಮ ನಿರ್ದೇಶಿತ | ನಿರ್ದೇಶಿತ ಸದಸ್ಯರಲ್ಲಿ ಇಬ್ಬರು ಹಾಜರಿರತಕ್ಕದ್ದು, ಅವರ 
ಸದಸ್ಯರಲ್ಲಿ ಇಬ್ಬರು ಹಾಜರಿರತಕ್ಕದ್ದು , ಅವರ ಪೈಕಿ ವಿದ್ಯಾರ್ಥಿಯ | ಪೈಕಿ ವಿದ್ಯಾರ್ಥಿ ಹಾಜರಾತಿ ಕಡ್ಡಾಯ. 
ಹಾಜರಾತಿ ಕಡ್ಡಾಯ 


PR. 61 


SC . 1000 


ಆರ್‌.ಸೋಮಶೇಖರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಶಿಕ್ಷಣ ಇಲಾಖೆ ( ಪ್ರಾಥಮಿಕ) 


ಜಲಸಾರಿಗೆ ಸಚಿವಾಲಯ 
ವಿಷಯ : ಲೋಕೋಪಯೋಗಿ ವಿಶೇಷ ವಿಭಾಗ, ಹಾಸನ ಕಛೇರಿಯನ್ನು ಹಾಸನದಲ್ಲಿಯೇ ಮುಂದುವರೆಸುವ ಬಗ್ಗೆ. 

ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಲೋಇ 396 ಸೇಸಎ 2014 , ದಿನಾಂಕ: 04 - 08 - 2014 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರದ ಆದೇಶ ಸಂಖ್ಯೆ: ಲೋಇ 396 ಸೇಸಎ 2014 , ದಿನಾಂಕ: 04 - 08 - 2014ರಲ್ಲಿ ಲೋಕೋಪಯೋಗಿ ಗುಣ ಭರವಸೆ 
ವಿಭಾಗ ಮೈಸೂರು ಹಾಗೂ ಇತರೆ ವಿಭಾಗಗಳನ್ನು ಹೊಸದಾಗಿ ಸೃಜಿಸಿ, ಲೋಕೋಪಯೋಗಿ ವಿಶೇಷ ವಿಭಾಗ, ಹಾಸ 
ಇಲಾಖೆ ಗುಣ ಭರವಸೆ ವಿಭಾಗ, ಮೈಸೂರು ಹಾಗೂ ಇತರೆ ವಿಭಾಗಗಳಿಗೆ ಹುದ್ದೆ ಸಮೇತ ಮರು ಹೊಂದಾಣಿಕೆಯೊಂದಿಗೆ ಸ್ಥಳಾಂತರಿಸಿ, ದಿನಾಂಕ: 01 
09 - 2014ರಿಂದ ಜಾರಿಗೆ ಬರುವಂತೆ ದೈನಂದಿನ ಕಛೇರಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸಲಾಗಿತ್ತು. 

ಮುಂದುವರೆದು, ಲೋಕೋಪಯೋಗಿ ವಿಶೇಷ ವಿಭಾಗ, ಹಾಸನದ ವ್ಯಾಪ್ತಿಗೆ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಸರ್ಕಾರಿ 
ಇಂಜಿನಿಯರಿಂಗ್ ಕಾಲೇಜು, ಕೃಷಿ ಕಾಲೇಜು ಮತ್ತು ಪಶು ವೈದ್ಯಕೀಯ ಕಾಲೇಜುಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಳ್ಳುವುದರಿಂದ ಹಾಗೂ 

ರುವ ಹಲವಾರು ಲೋಕೋಪಯೋಗಿ ಕಾಮಗಾರಿಗಳಿಗೆ ಅಡಚಣೆ ಉಂಟಾಗುವುದರಿಂದ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ಲೋಕೋಪಯೋಗಿ ವಿಶೇಷ ವಿಭಾಗ , ಹಾಸನ ಕಛೇರಿಯನ್ನು ಹಾಸನದಲ್ಲಿಯೇ ದಿನಾಂಕ: 31 - 03 - 2015ರವರೆಗೆ ಮುಂದುವರೆಸುವುದು 
ಅವಶ್ಯಕವಾಗಿರುವುದರಿಂದ ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಲೋಇ 654 ಸೇಸಎ 2014 ಬೆಂಗಳೂರು, ದಿನಾಂಕ: 18 - 09 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೆ: ಲೋಇ 396 ಸೇಸಎ 2014 , ದಿನಾಂಕ: 04 - 08 - 2014ರಲ್ಲಿನ ಅನುಬಂಧದಲ್ಲಿ 
ಕ್ರ. ಸಂ .2ರಲ್ಲಿ ಲೋಕೋಪಯೋಗಿ ವಿಶೇಷ ವಿಭಾಗ, ಹಾಸನ ಕಛೇರಿಯನ್ನು ಲೋಕೋಪಯೋಗಿ ಗುಣ ಭರವಸೆ ವಿಭಾಗ, ಮೈಸೂರುಗೆ ಹುದ್ದೆ ಸಮೇತ 
ಮರು ಹೊಂದಾಣಿಕೆ ಮಾಡಿ ಸ್ಥಳಾಂತರಿಸಿರುವುದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರದ್ದುಪಡಿಸಿ , ಲೋಕೋಪಯೋಗಿ 
ವಿಶೇಷ ವಿಭಾಗ, ಹಾಸನದಲ್ಲಿ ಯತ್ತಾಸ್ಥಿತಿಯಲ್ಲಿಯೇ ದಿನಾಂಕ: 31 - 03 - 2015ರವರೆಗೆ ಮುಂದುವರೆಸಿ ಆದೇಶಿಸಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆಎಫ್ಡಿ 01 ಟಿಎಫ್ ಪಿ 96, ದಿನಾಂಕ: 10 - 07 - 1996ರನ್ವಯ ಸರ್ಕಾರದ ಕಾರ್ಯದರ್ಶಿಯವರಿಗೆ 
ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR . 62 

ಸಿ. ಹೆಚ್. ಹನುಮಂತಯ್ಯ 
SC , 10 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಲೋಕೊಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು - ಎ ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೨೩೯ 
ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಹೆಚ್. ಪಳನಿ , ಮಾಜಿ ಅನುಯಾಯಿ , ಕರ್ನಾಟಕ ಪೊಲೀಸ್ ಅಕಾಡಮಿ , ಮೈಸೂರು ಇವರ ಮೇಲ್ಮನವಿಯ 

ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ನಿರ್ದೇಶಕರು ಮತ್ತು ಶಿಸ್ತು ಪ್ರಾಧಿಕಾರ, ಕರ್ನಾಟಕ ಪೊಲೀಸ್ ಅಕಾಡಮಿ , ಮೈಸೂರು ಇವರ ಆದೇಶ 

ಸಂಖ್ಯೆ : ಸಿಬ್ಬಂದಿ:ಡಿಇ /96- 97 (ಓ .ಬಿ .ಸಂಖ್ಯೆ : 7/98-99) ದಿನಾಂಕ: 22 - 05 -1998 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ತರಬೇತಿ, ಬೆಂಗಳೂರು ಇವರ ಆದೇಶ ಸಂಖ್ಯೆ; 

ತರಬೇತಿ 1:ಸಿಬ್ಬಂದಿ - 33: ಅಪೀಲು:99 - 2000 ದಿನಾಂಕ: 17 - 04 - 2001 
3 . ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 14 - 05 - 2014 
4 . ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಅಪೀಲು( 2) 38 /2013 -14 

ದಿನಾಂಕ : 16 - 09 - 2014 

5. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 192 ಸಿಎನ್ಎಸ್ 2014 ದಿನಾಂಕ: 04 -12 - 2014 
ಪ್ರಸ್ತಾವನೆ : 

ಶ್ರೀ ಹೆಚ್. ಪಳನಿ , ಮಾಜಿ ಅನುಯಾಯಿ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ಕರ್ನಾಟಕ ಪೊಲೀಸ್ ಅಕಾಡೆಮಿ , 
ಮೈಸೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ಮೇಲಿರುವಾಗ ಮದ್ಯ ಸೇವನೆ ಮಾಡಿ ಕರ್ತವ್ಯಲೋಪವೆಸಗಿರುವ ಕಾರಣಗಳ ಮೇಲೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ ನಿಯಮ 11ರ ಪ್ರಕಾರ ಈ ಕೆಳಕಂಡ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ . 

ದೋಷಾರೋಪಣೆ: 

ಶ್ರೀ ಹೆಚ್ . ಪಳನಿ ಅನುಯಾಯಿ , ಕೆ. ಪಿ . ಎ., ಮೈಸೂರು ರವರು ದಿನಾಂಕ: 19 - 09 -1996ರಂದು ಬೆಳಿಗ್ಗೆ ಕೆ. ಪಿ .ಎ . ಆವರಣದಲ್ಲಿ ಕರ್ತವ್ಯದ 
ಮೇಲಿರುವಾಗ ಮದ್ಯಪಾನ ಮಾಡಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ನಿಮ್ಮನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿ ವೈದ್ಯಕೀಯ ದೃಢೀಕರಣ ಪತ್ರವನ್ನು 
ಹಾಜರುಪಡಿಸಿರುತ್ತಾರೆ . ಕರ್ತವ್ಯದ ಮೇಲಿರುವಾಗ ಮದ್ಯಪಾನ ಮಾಡಿ ಕರ್ತವ್ಯಕ್ಕೆ ಲೋಪವೆಸಗಿ ಸೇವಾ ನಿರ್ಲಕ್ಷ್ಯತೆಯನ್ನು ಪ್ರದರ್ಶಿಸಿರುತ್ತಾರೆ . 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ( ವರ್ಗೀಕರಣ , ನಿಯಂತ್ರಣ 
ಮತ್ತು ಮೇಲ್ಮನವಿ) 1957ರ ನಿಯಮ 11ರಡಿ ಇಲಾಖಾ ವಿಚಾರಣೆ ನಡೆಸಲಾಗಿದೆ. ಸದರಿ ಇಲಾಖಾ ವಿಚಾರಣೆಯಲ್ಲಿ ಆರೋಪಿತರ ವಿರುದ್ಧದ ಆರೋಪ 
ಸಾಬೀತಾಗಿದೆಯೆಂದು ವಿಚಾರಣಾಧಿಕಾರಿಗಳು ವರದಿ ನೀಡಿದ್ದು , ಅದರನ್ವಯ ಕಾರಣ ಕೇಳುವ ನೋಟೀಸನ್ನು ಜಾರಿಮಾಡಿ, ಅರ್ಜಿದಾರರು ನೀಡಿದ 
ಸಮಜಾಯಿಷಿಯನ್ನು ಒಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ನಿರ್ದೇಶಕರು , ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು ಇವರು ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ 
ಓದಲಾದ ದಿನಾಂಕ: 22 - 05 - 1998ರ ಆದೇಶದಲ್ಲಿ ಶ್ರೀ ಹೆಚ್. ಪಳನಿ , ಅನುಯಾಯಿ , ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು ಇವರನ್ನು 
ಸೇವೆಯಿಂದ ವಜಾ ಮಾಡಿ ಇವರು ದಿನಾಂಕ: 21 - 09 - 1996ರಿಂದ 19 -02 - 1997ರವರೆಗೆ ಅಮಾನತ್ತಿನಲ್ಲಿ ಕಳೆದ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಿ 
ಆದೇಶಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ತರಬೇತಿ, 
ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ: ( 2)ರಲ್ಲಿ ಓದಲಾದ ದಿನಾಂಕ: 17 -04 - 2001ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ . 

ಈ ಎರಡೂ ಆದೇಶಗಳ ವಿರುದ್ದ ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ ವಾದಾಂಶಗಳನ್ನು 
ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿ, ಕೆಳಗಿನ ಅಂಶಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ. 
1) ಆರೋಪಿತ ಅಧಿಕಾರಿ ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ಕೆಳಮಟ್ಟದ ನೌಕರರಾಗಿರುತ್ತಾರೆ. ಅಂದರೆ ಅವರು ಅನುಯಾಯಿಯಾಗಿ ದಿನಾಂಕ: 

01 - 06 -1989ರಂದು ಕರ್ತವ್ಯಕ್ಕೆ ಸೇರಿರುತ್ತಾರೆ. ದಿನಾಂಕ : 19 -09 -1996ರಂದು ಅವರು ಮದ್ಯಪಾನ ಮಾಡಿ ಕರ್ತವ್ಯ ನಿರ್ವಹಿಸಲು 
ಬಂದಿರುವುದಾಗಿ ಇಲಾಖಾ ವಿಚಾರಣೆಯಲ್ಲಿ ಸಾಬಿತಾಗಿರುವುದು ನಿಜವಾಗಿದ್ದರೂ , ಅದನ್ನೇ ಆಧಾರಿಸಿ ಅವರನ್ನು ಸೇವೆಯಿಂದ ವಜಾ ಮಾಡಿ 
ಆದೇಶಿಸಿರುವುದು ಸಾಮಾನ್ಯ ನ್ಯಾಯದ ತತ್ವಗಳ ( Principles of Natural Justice) ವಿರುದ್ಧವಾಗಿರುತ್ತದೆ. ಈ ದುರ್ನಡತೆಯು ಆರೋಪಿತ 
ನೌಕರನ ಮೇಲೆ ಅವರು ಕೆಲಸಕ್ಕೆ ಸೇರಿದ ಪ್ರಥಮದಲ್ಲಿ ಕಂಡು ಬಂದಿದ್ದು , ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಅವರನ್ನು ಕೆಲಸದಿಂದ ವಜಾ 
ಮಾಡಿ ಆದೇಶಿಸಿರುವುದು ದುರ್ನಡತೆಯಾಗಿರುವುದು ನಿಜವಿದ್ದರೂ ಸಹಾ ಮಾನವೀಯತೆಯ ದೃಷ್ಟಿಯಿಂದ ಅವರ ತಪ್ಪನ್ನು ತಿದ್ದಿಕೊಳ್ಳಲು 
ಅವಕಾಶವನ್ನು ನೀಡಿ, ಅವರು ಆ ಸಮಯದಲ್ಲಿ ತಮ್ಮ ತಪ್ಪನ್ನು ತಿದ್ದಿಕೊಳ್ಳದೇ ಇದ್ದ ಪಕ್ಷದಲ್ಲಿ ಮಾತ್ರ ಸೇವೆಯಿಂದ ವಜಾ ಮಾಡುವಂತಹ ಕಠಿಣ 
ದಂಡನೆಯನ್ನು ವಿಧಿಸುವುದು ಸಮಂಜಸ ಆದರೆ ಇಲ್ಲಿ ಪ್ರಥಮ ಹಂತದಲ್ಲಿಯೇ ತಮ್ಮ ತಪ್ಪನ್ನು ಸುಧಾರಿಸಿಕೊಳ್ಳಲು ಅವಕಾಶವನ್ನು ಸಹ ನೀಡದೇ , 
ಅವರನ್ನು ಕೆಲಸದಿಂದ ವಜಾ ಮಾಡಿರುವುದು ನ್ಯಾಯ ಸಮ್ಮತವೆನಿಸುವುದಿಲ್ಲ ಮತ್ತು ಅತ್ಯಂತ ಘೋರವಾದ ಶಿಕ್ಷೆಯಾಗಿರುತ್ತದೆ. ಕೆಲಸಕ್ಕೆ ಸೇರಿದ 

7 ವರ್ಷದೊಳಗೆ ಇಂತಹ ಶಿಕ್ಷೆಯನ್ನು ವಿಧಿಸುವುದು ಅವರಿಗಷ್ಟೇ ಅಲ್ಲ, ಅವರ ಕುಟುಂಬ ವರ್ಗದವರಿಗೂ ಸಹಾ ಅನ್ಯಾಯ ಮಾಡಿದಂತಾಗುತ್ತದೆ. 
2) ಪ್ರಶ್ನಿತ ಆದೇಶಗಳಲ್ಲಿ ಎಲ್ಲಿಯೂ ಸಹಾ ಆರೋಪಿತ ನೌಕರನು ಈ ಹಿಂದೆ ಕೆಲಸದ ಸಮಯದಲ್ಲಿ ಮದ್ಯಪಾನ ಮಾಡಿಕೊಂಡು ಬಂದಿರುವ ಪ್ರವೃತ್ತಿ 

ಇದೆ ಎಂಬ ಬಗ್ಗೆ ಉಲ್ಲೇಖವಾಗಿರುವುದಿಲ್ಲ . ಹೀಗಿರುವಾಗ ಅವರ ಒಂದು ದಿನದ ತಪ್ಪಿಗೆ ಸೇವೆಯಿಂದ ವಜಾ ಮಾಡುವ ಘೋರ ಶಿಕ್ಷೆಯನ್ನು 
ವಿಧಿಸುವುದು ಅತ್ಯಂತ ಅಮಾನವೀಯ ಮತ್ತು ಅಮಾನುಷವಾಗಿರುತ್ತದೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿಯನ್ನು ಪುರಸ್ಕರಿಸಿ ಶಿಸ್ತು ಪ್ರಾಧಿಕಾರ ನೀಡಿದ ಆದೇಶವನ್ನು ಪರಿಷ್ಕರಿಸುವ 
ಕುರಿತಂತೆ ಓದಲಾದ ( 5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 

ಭಾಗ ೧ 
ಸರ್ಕಾರದ ಆದೇಶ ಸಂಖ್ಯೆ : ಒಣ 42 ಪೊಸಿಅ 2014 ಬೆಂಗಳೂರು, ದಿನಾಂಕ: 31 - 12 - 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರದ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶಿಸ್ತುಪ್ರಾಧಿಕಾರವು ವಿಧಿಸಿರುವ ಆದೇಶವನ್ನು ತಳ್ಳಿ ಹಾಕಿ ಶ್ರೀ ಹೆಚ್. ಪಳನಿ, ಮಾಜಿ ಅನುಯಾಯಿ , ಇವರನ್ನು 
ಕೂಡಲೇ ಸೇವೆಗೆ ತೆಗೆದುಕೊಳ್ಳುವಂತೆ ಆದೇಶಿಸಿದೆ ಹಾಗೂ ಸದರಿಯವರ ಒಂದು ವರ್ಷದ ವಾರ್ಷಿಕ ವೇತನ ಬಡ್ಡಿಯನ್ನು ಮುಂದಿನ ವಾರ್ಷಿಕ ವೇತನ 
ಬಡ್ತಿಗಳಿಗೆ ಧಕ್ಕೆಯಾಗುವಂತೆ ತಡೆಹಿಡಿಯುವ ದಂಡನೆಯನ್ನು ವಿಧಿಸಿ , ಸದರಿಯವರು ವಜಾಗೊಂಡ ದಿನಾಂಕದಿಂದ ಅವರು ಕರ್ತವ್ಯಕ್ಕೆ ಹಾಜರಾಗುವ 
ಅವಧಿಯನ್ನು Dies-non ಎಂದು ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 64 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ( ಪೊಲೀಸ್ ಸೇವೆಗಳು – ಬಿ) 


ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ಎಸ್.ಶ್ರೀನಿವಾಸಮೂರ್ತಿ, ಅಂದಿನ ಅಬಕಾರಿ ಉಪ ಆಯುಕ್ತರು , ಪ್ರಸ್ತುತ ಅಬಕಾರಿ ಜಂಟಿ 
ಆಯುಕ್ತರು ಇವರ ಅಮಾನತ್ತನ್ನು ರದ್ದುಪಡಿಸಿ ಮತ್ತೆ ಸೇವೆಗೆ ತೆಗೆದುಕೊಳ್ಳುವ ಬಗ್ಗೆ. 

ಸರ್ಕಾರದ ಆದೇಶ ಸಂ . ಆಇ 88 ಇಪಿಎಸ್ 2014, ಬೆಂಗಳೂರು, ದಿನಾಂಕ: 01 - 01 - 2015. 
ಶ್ರೀ ಎಸ್. ಶ್ರೀನಿವಾಸಮೂರ್ತಿ, ಅಬಕಾರಿ ಜಂಟಿ ಆಯುಕ್ತರು ಇವರನ್ನು ಇವರ ವಿರುದ್ಧ ಲೋಕಾಯುಕ್ತ ತನಿಖೆ ಕಾಯ್ದಿಟ್ಟು ಸರ್ಕಾರಿ ಆದೇಶ 
ಸಂ . ಆಇ 88 ಇಪಿಎಸ್ 2014, ದಿನಾಂಕ: 26 - 08 - 2014ರಲ್ಲಿ ಅಮಾನತ್ತಿನಲ್ಲಿಟ್ಟಿರುವುದರಿಂದಲೂ , 

ಶ್ರೀ ಎಸ್. ಶ್ರೀನಿವಾಸಮೂರ್ತಿ, ಅಬಕಾರಿ ಜಂಟಿ ಆಯುಕ್ತರು ಇವರ ಅಮಾನತ್ತು ಆದೇಶವನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಅರ್ಜಿ 
ಸಂಖ್ಯೆ :7352 /2014 ರಲ್ಲಿ ದಿನಾಂಕ: 17 -11 -2014 ರಂದು ನೀಡಿದ ತೀರ್ಪಿನಲ್ಲಿ ರದ್ದುಪಡಿಸಿರುವುದರಿಂದಲೂ , 

ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಆದೇಶವನ್ನು ಅನುಷ್ಠಾನಗೊಳಿಸಿ ಶ್ರೀ ಎಸ್. ಶ್ರೀನಿವಾಸಮೂರ್ತಿ, ಅಬಕಾರಿ ಜಂಟಿ ಆಯುಕ್ತರು ಅವರ 
ಅಮಾನತ್ತನ್ನು ರದ್ದುಪಡಿಸಿ ಸೇವೆಗೆ ತೆಗೆದುಕೊಳ್ಳಬೇಕಿರುವುದರಿಂದಲೂ , 

ಆದ್ದರಿಂದ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 10( 5)( ಸಿ) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಎಸ್. ಶ್ರೀನಿವಾಸಮೂರ್ತಿ, ಅಬಕಾರಿ ಜಂಟಿ ಆಯುಕ್ತರು ಇವರ ವಿರುದ್ಧ ಲೋಕಾಯುಕ್ತ 
ತನಿಖೆ/ ಇಲಾಖಾ ವಿಚಾರಣೆಯನ್ನು ಕಾದಿಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಅವರ ಅಮಾನತ್ತನ್ನು ರದ್ದುಪಡಿಸಿ ಈ ಮೂಲಕ ಸೇವೆಗೆ ತೆಗೆದುಕೊಳ್ಳುತ್ತದೆ. 

ಶ್ರೀ ಎಸ್. ಶ್ರೀನಿವಾಸಮೂರ್ತಿ ಇವರನ್ನು ಖಾಲಿ ಇರುವ ಅಬಕಾರಿ ಜಂಟಿ ಆಯುಕ್ತರು, ಕಲ್ಬುರ್ಗಿ ವಿಭಾಗ, ಕಲ್ಬುರ್ಗಿ, ಈ ಹುದ್ದೆಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 65 

ವೆಂಕಟೇಶ್. ಜಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ( ಅಬಕಾರಿ) 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ (ಕೆಲಸಗಳ ಹಂಚಿಕೆ) ನಿಯಮಗಳು , 1977ರ ತಿದ್ದುಪಡಿ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ : 905 ವಿಕಾ ( ಶಾರ) 2014 ದಿನಾಂಕ: 03 - 07 - 2014 

2) ಅನಧಿಕೃತ ಟಿಪ್ಪಣಿ ಸಂಖ್ಯೆ :ಸಿಆಸುಇ 12 ಎಆರ್‌ಬಿ 2014 , ದಿನಾಂಕ: 07 - 07- 2014 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರ (1) ರಲ್ಲಿ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಪಶುಸಂಗೋಪನಾ ಸಚಿವರು, ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನೆ ಇಲಾಖೆಯ ಶೀರ್ಷಿಕೆಯು ತುಂಬಾ ಉದ್ದವಾಗಿದ್ದು ಶೀರ್ಷಿಕೆಯನ್ನು ಸಂಸದೀಯ ವ್ಯವಹಾರಗಳ ಇಲಾಖೆ ಎಂದು ಸಂಕ್ಷಿಪ್ತಗೊಳಿಸಲು 
ಅಪೇಕ್ಷಿಸಿರುತ್ತಾರೆ. ಅದರಂತೆ ಕರ್ನಾಟಕ ಸರ್ಕಾರ (ವ್ಯವಹಾರ ಹಂಚಿಕೆ) ನಿಯಮಗಳಿಗೆ ತಿದ್ದುಪಡಿ ತರಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ 
ಸೂಚಿಸಿರುತ್ತಾರೆ. 

ಮೇಲೆ ಓದಲಾದ ಪತ್ರ (2) ರಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
ಇಲಾಖೆಯ ಹೆಸರನ್ನು "ಸಂಸದೀಯ ವ್ಯವಹಾರಗಳ ಇಲಾಖೆ" ಎಂದು ಮರು ನಾಮಕರಣಗೊಳಿಸಲು ಒಂದು ಸರ್ಕಾರದ ಆದೇಶವನ್ನು ಹೊರಡಿಸಿ, ಅದರ 
ಪ್ರತಿಯನ್ನು ಸಿಆಸುಇ (ಸೇವಾ ನಿಯಮಗಳು) ವಿಭಾಗಕ್ಕೆ ಒದಗಿಸಲು ಕೋರಿರುತ್ತಾರೆ. 
ಆದ್ದರಿಂದ, ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಂವ್ಯಶಾಇ 160 ಆಡಳಿತ 2014 , ಬೆಂಗಳೂರು, ದಿನಾಂಕ: 14 - 07 - 2014 , 
ಪ್ರಸ್ತಾವನೆಯಲ್ಲಿ ತಿಳಿಸಿರುವ ವಿವರಗಳ ಹಿನ್ನೆಲೆಯಲ್ಲಿ " ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯ " ಹೆಸರನ್ನು " ಸಂಸದೀಯ 
ವ್ಯವಹಾರಗಳ ಇಲಾಖೆ " ಎಂದು ತಕ್ಷಣದಿಂದ ಜಾರಿಗೆ ಬರುವಂತೆ ಮರು ನಾಮಕರಣಗೊಳಿಸಿ ಆದೇಶಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೨೪೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು) ಯು ಈ ಬಗ್ಗೆ ಕರ್ನಾಟಕ ಸರ್ಕಾರ ( ವ್ಯವಹಾರ ಹಂಚಿಕೆ ) ನಿಯಮಗಳು 
1977ಕ್ಕೆ ಸೂಕ್ತ ತಿದ್ದುಪಡಿ ತರಲು ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 66 

ಎಸ್. ಬಿ. ಗುಂಜಿಗಾವಿ 

ಸರ್ಕಾರದ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಕಾನೂನು ಸಚಿವಾಲಯ 
ವಿಷಯ : ಶ್ರೀ ಆರ್. ಚಂದ್ರಶೇಖರ್, ಕರ್ನಾಟಕ ಕಾನೂನು ಆಯೋಗದ ಸದಸ್ಯ ಕಾರ್ಯದರ್ಶಿಯವರ 

ವೇತನ ಹಾಗೂ ಇತರೆ ಸೇವಾ ಷರತ್ತುಗಳನ್ನು ನಿಗದಿಪಡಿಸುವ ಬಗ್ಗೆ. 
ಓದಲಾಗಿದೆ: ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಲಾ 26 ಕೆಎಲ್ಎಮ್ 2014 , ದಿನಾಂಕ: 19 - 08 - 2014 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ: 19 - 08 - 2014ರ ಸರ್ಕಾರದ ಅಧಿಸೂಚನೆಯಲ್ಲಿ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ 
ಶ್ರೀ ಆರ್. ಚಂದ್ರಶೇಖರ್ ರವರನ್ನು ಕರ್ನಾಟಕ ಕಾನೂನು ಆಯೋಗದ ಸದಸ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಸದರಿ ಅಧಿಸೂಚನೆಯಲ್ಲಿ 
ಇವರ ವೇತನ ಹಾಗೂ ಸೇವಾ ಷರತ್ತುಗಳನ್ನು ನಿಗದಿಪಡಿಸಿ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದೆಂದು ತಿಳಿಸಿದೆ. ಆದುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 177 ಕೆಎಲ್‌ಎಮ್ 2014 , ಬೆಂಗಳೂರು, ದಿನಾಂಕ: 10 - 10 - 2014 , 
ಕರ್ನಾಟಕ ಕಾನೂನು ಆಯೋಗದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಆರ್ . ಚಂದ್ರಶೇಖರ್‌ರವರ ಸೇವಾ ಅವಧಿಯು ಅವರು ಅಧಿಕಾರ ಸ್ವೀಕರಿಸಿದ 
ದಿನದಿಂದ ಐದು ವರ್ಷಗಳಾಗಿರತಕ್ಕದ್ದು . 

ಶ್ರೀ ಆರ್. ಚಂದ್ರಶೇಖರ್, ಸದಸ್ಯ ಕಾರ್ಯದರ್ಶಿ , ಕರ್ನಾಟಕ ಕಾನೂನು ಆಯೋಗ, ಇವರಿಗೆ ಸಾಮಾನ್ಯ ನಿಯಮಾನುಸಾರ ಪಿಂಚಣಿ ಮತ್ತು 
PEG ಕಳೆದು ವೇತನ ನಿಗದಿಪಡಿಸಲು, ಎಫ್‌ಎನ್‌ಜೆಪಿಸಿ ಅಧಿಕಾರಿಗಳಿಗೆ ಲಭ್ಯವಾಗುವ ದರದಲ್ಲಿ ತುಟ್ಟಿ ಭತ್ಯೆ , ನಗರ ಪರಿಹಾರ ಭತ್ಯೆ ಮತ್ತು ಮನೆ ಬಾಡಿಗೆ 
ಭತ್ಯೆ ನೀಡಬಹುದೆಂದು ಹಾಗೂ ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಗೆ ಲಭ್ಯವಾಗುವ ದರದಲ್ಲಿ TA/DA ಮತ್ತು ಮರುನೇಮಕಾತಿ ಹೊಂದುವ ನಿವೃತ್ತ 
ಅಧಿಕಾರಿಗಳಿಗೆ ರಜೆ ಸೌಲಭ್ಯವನ್ನು ನೀಡಲಾಗಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ: ಆಇ 694 ಸೇ - 3/14, ದಿನಾಂಕ: 09 - 10 - 2014ರ ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 68 

ಕೆ. ಬಿ. ಚೆಂಗಪ್ಪ 
SC, 100 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 

ಕಾನೂನು ಇಲಾಖೆ. 


FOREST, ECOLOGY AND ENVIRONMENT SECRETARIAT 
Sub : Diversion of 4. 04 ha. of forest land In Hangal Taluk of Haveri forest division / district for 

construction of Basapur Lift Irrigation Scheme- || in favour of the Executive Engineer , 

Karnataka Neeravari Nigam Limited (KNNL ), UTP Division , Ranebennur. 
Read : 1.Letter No. A5 (3) GFL. CR.62/2008 -09 , dated : 19 -05 -2011 of Principal Chief Conservator of 

Forests ( Head of Forest Force), Bengaluru. 
2 . State Government letter No. FEE 58 FLL 2011 , dated : 06 -08 - 2011 . 
3 . Letter No .4 -KRB824 /2011 -BAN /9812, dated : 19 -09 -2011 of Government of India , Ministry 

of Environment and Forests , Regional Office, Bengaluru . 
4 . Letter No. A5(3 )GFL.CR .62/2008 - 09 , Dated:15 -02 -2014 of Principal Chief Conservator of 

Forests (Head of Forest Force ), Bengaluru . 
5 . State Government letter No. FEE 58 FLL 2011, dated : 16 -05 - 2014 . 
6 .Letter No.4 -KRB824 /2011 -BAN /6219 , dated : 18 - 11 - 2014 of Government of India , Ministry . 

of Environment and Forests , Regional Office ,Bengaluru . 
PREAMBLE: 

The Principal Chief Conservator of Forests(Head of Forest Force), Bengaluru vide letter read at (1) above has submitted the 
proposal for diversion of 4 .04 ha. of forest land in Hangal Taluk of Haveri forest division /district for construction of Basapur Lift Irrigation 
Scheme – || in favour of the Executive Engineer, Karnataka Neeravari Nigama Limited (KNNL),UTP Division , Ranebennur subject to 
certain conditions. 

Accordingly the proposal was recommended to Government of India vide letter read at (2) above. 

The Government of India , Ministry of Environment and Forests , Regional Office , Bengaluru vide letter read at (3 ) above given 
its in -principle approval (Stage -I) subject to fulfillment of certain conditions and the same was communicated to the Principal Chief 
Conservator of Forests (Head of Forest Force ), Bengaluru for compliance . 


15 


୭୫୭ FADE837 ODZIE , TO OSSO , JJLJ = 3 , 90088 

2007 0 
The Principal Chief Conservator of Forests (Head of Forest Force ), Bengaluru vide letter furnished the compliance report read 
at(4) above and the same was forwarded to Government of India vide letter read at (5 ) above . 

Finally , Government of India Ministry of Environment and Forests, Regional Office , Bengaluru vide letter read at (6 ) above has 
conveyed its final approval (Stage- 11) under section 2 of Forest (Conservation ) Act, 1980 for diversion of 4 .04 hectare of forest land in 
Hangal Taluk of Haveri forest division /district for construction of Basapur Lift Irrigation Scheme- l in favour of the Executive Engineer, 
Karnataka Neeravari Nigama Limited (KNNL), UTP Division , Ranebennur for a period of 20 (Twenty) years subject to certain conditions. 
The proposal has been examined in detail and hence the order. 

GOVERNMENT ORDER NO . FEE 58 FLL 2011, BENGALURU , DATED : 5 -01- 2015 . 
In the circumstances explained in the preamble, Government are pleased to accord sanction under section 2 of Forest 
(Conservation ) Act, 1980 for diversion of 4 .04 hectare (as detailed below ) of forest land in Hangal Taluk of Haveri forest division /district 
for construction of Basapur Lift Irrigation Scheme- ll in favour of the Executive Engineer, Karnataka Neeravari Nigama Limited (KNNL), 
UTP Division , Ranebennur for a period of 20 (Twenty ) years subject to the following conditions. 
SI.No . Name of the Village Sy. No . Status of 

Extent 

proposed land (in ha.) 
Byagavadi 79 

1 .304 
Somasagara 

Reserve Forest 

2 .646 
Hirebasur 148 

0 .090 
Total 

4 .040 
1 . The legal status of the forest land shall remain unchanged . 
2. The demarcation of the proposed forest area shall be carried out by erecting cement concrete pillars duly numbered at 

an interval of 20 meters at the cost ofuser agency. 

The total forest area utilized for the project shall not exceed 4 .04 ha . 
4 . Any other condition that the Additional Principal Chief Conservator of Forests (Central), Regional Office, Bengaluru may 

impose from time to time for protection , improvement of flora and fauna in the forest area and public convenience , shall 

also be applicable . 
5 . The Compensatory Afforestation (CA) shall be raised over 4 .04 ha . of identified non -forest land in Sy.No.4 of Belavathi 

Village at the cost of user agency. The Department of Forest shall obtain prior permission of CentralGovernment for 
change of compensatory afforestation site , if any. 
Non forest land for compensatory afforestation shall be notified by the Department of Forest as P .F./R . F. and Nodal 
Officer (FCA) shall report the compliance within 6 months. 
Handing and taking over of land and commencement of work in the land shall be done within a period of two years from 
the date of Stage- ll approval. 
The DGPS readings of the 4 .04 ha. of degraded forest land identified for Compensatory Afforestation as well as the 
forest land diverted shall be communicated to - Olo of the Chief Conservator of Forests (Central), Ministry of 
Environment and Forests , Regional Office , South Zone, Koramangala, Bengaluru within 30 days of transfer of the forest 

land . 
9 . The lessee shall pay lease rent as fixed by the Government from time to time. 
10 . The lease tenure is for a period of 20 (Twenty ) years. 
11. The leased out area should be used for the purpose for which it is diverted . In case the land is not used for the 

stipulated purpose within one year or when it is no longer needed for the stipulated purpose , the area should be 
resumed to the Forest Department under Section 82 of Karnataka Forest Act, 1963. The concerned Deputy Conservator 

of Forests is authorized to take necessary action in this regard . 
12 . No structures/residential buildings shall be permitted in the proposed area . 
13 . The Karnataka Forest Act 1963 and Rules 1969 and other relevant Acts and Rules will be applicable for any violation . 
14 . The user agency shall ensure that there should be no damage to the available fauna and flora . 
15 . The user agency shall not sub-lease , mortgage and hypothecate the forest area. 
16 . The shoulder drains should be suitably covered with stone pitching in order to control soil erosion . 
17 . Plantation shall be taken up along the road on either side at the project cost. The plantation shall be maintained at the 

project cost for 5 years . 
18 . No labour camp shall be established on the forest lands. 
19 . No work shall be allowed after sunset 
20 . Any damage to forest area due to such works shall be compensated by the User Agency . The extent of damage shall be 

assessed by the concerned Deputy Conservator of Forests . 
21. The approval under the forest (Conservation ) Act, 1980 is subject to the clearance under Environment ( Protection ) Act , 

1986 if required . 


6 . 


7 . 


2007 0 FADE837 ODZIE , TO OSSO , JJLJ = 3 , 90088 

98a 
22 . The user agency shall also abide by all the conditions imposed upon by Government of India , the Government of 
Karnataka and the Principal Chief Conservator of Forests (Head of Forest Force). 

By Order and in the name of the Governor of Karnataka 
PR -63 

L . SHARADA 
SC - 100 

Under Secretary to Government, 
Forest, Ecology and Environment Department. 


TOURISM SECRETARIAT 
Sub : Establishment of Karnataka Tourism Infrastructure Limited 

Read : File No. prae / yo -2/ 17 /13 -14 (part -1) of Director of Tourism . 
PREAMBLE 

The Tourism Department and its agencies are working towards making Karnataka a globally preferred destination for tourism , 
create jobs through investment in tourism related infrastructure, institutionalize good governance systems and enhance the contribution 
of the tourism sector to the overall economic growth of the State . As per India Tourism Statistics - 2013 , Karnataka ranks Fourth in the 
country for domestic tourist arrivals and Ninth for international tourist arrivals . Karnataka Tourism Vision Group (KTVG ) set up by 
Government recommends that Karnataka should strive to achieve the number two tourist destination in the country and among top 50 
destinations in the world . 

To achieve the stated objectives, the report recommended setting up a new entity with specific intent to give an impetus to the 
tourism sector with private sector participation for developing flagship projects such as Cruise Tourism , Sea Plane services , Aqua 
marine parks , Themeparks and also provide accommodation facilities for all types of tourist and travellers . 

Tourism Department is looking at innovative structures of engagement with the private sector so as to create relevant and 
sustainable tourism infrastructure. Tourism Department has the advantage ofbeing the owner of land at prime tourist locations, which if 
utilized appropriately can optimize private investment. It would also ensure adequate participation of the private sector in proper 
management of the various tourism facilities built. In this background , it was decided to have a separate entity with specific intent. 
Accordingly , Infrastructure Development Corporation [Karnataka] Limited (iDeCK ] was appointed to assess the current implementation 
structures in Karnataka , evaluate different strategies adopted by other departments in Karnataka, other State governments, Government 
of India ; to evaluate the potential of land available with the Tourism department, suggest alternatives to unlock the potential and assess 
the investmentrequired , 

The Director of Tourism vide their file referred above , has sent proposals along with report of Business Plan and Memorandum 
of Association , Article of Association prepared by iDeCK for approval of Government to set up new entity. 

iDeCK has reported that States such as Kerala and Gujarat have taken giant steps to undertake specific activities that contribute 
to the development of tourism projects with a high visibility and attractiveness taken by Kerala and Gujarat. The new entities cater to the 
changing dynamics of the sector through milestone projects wherein the investment is brought in by the private sector and the land or 
right to construct , operate and maintain is given by the new entities. After evaluating , and as mandated , iDeCK agreeing with the KTVG 
report has recommended setting up a special entity for realising the potential where the initial capital would be invested by the 
government and later the majority capitalwould be brought in by private partner to function of a standalone basis . 
After examining the proposal,Government has decided to establish new entity . Hence the following order 

GOVERNMENT ORDER NO . TD 176 TTT 2014 , BENGALURU DATED 015 JANUARY 2015 
In the circumstances explained above , Government is pleased to give an in principle approval for setting up the Karnataka 
Tourism Infrastructure Limited (KTIL ) as a Public Limited Company to be registered under the Companies Act 2013 with Government 
equity notmore than Twenty Six percent. The Government also accords approval for the following: 

a . Authorized Capital of Rupees One Hundred Crores ; 
b . Paid up capital of Rupees Twenty Five Crores ; 
C . Release of Government share of Rupees Six Crores and Fifty Lakhs for the purpose of establishing the entity and for its initial 

operations; 
d . To provide Rs.3 .00 crores every year for project development activities from Tourism Department s Budget for 5 years ; 
e. To authorize KTIL to set up special purpose vehicles and raise funds; 
f. Investments brought in by KTIL be eligible for extant incentives and concessions as applicable ; 
The Memorandum of Association and the Articles of Association willbe issued separately . 

By Order and in the name of the Governor ofKarnataka 
PR - 67 

H .K . RAVIMURTHY 

Joint Secretary to Government, 
SC - 200 

Tourism Department. 


೨೪೪ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೧ 


ತೋಟಗಾರಿಕೆ ಸಚಿವಾಲಯ 


ವಿಷಯ : ಧಾರವಾಡ ಜಿಲ್ಲೆಯ ಹಳೆ ಹುಬ್ಬಳ್ಳಿಯ ಬಾಣಸಿಕಟ್ಟೆಯಲ್ಲಿರುವ ರೇಷ್ಮೆ ಇಲಾಖೆಯ ಕಟ್ಟಡ ಹಾಗೂ ಖಾಲಿ ಜಾಗವನ್ನು 

ಪೋಲೀಸ್ ಇಲಾಖೆಗೆ ಖಾಯಂ ಆಗಿ ನೀಡುವ ಕುರಿತು 


ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ತೋಣ 27 ರೇಯೋವಿ 2012, ದಿನಾಂಕ: 01 - 04 - 2014 . 

2) ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು, ಇವರ ಪತ್ರ ಸಂಖ್ಯೆ : ರೇಉK /ತಾಂ1/ 

ರೇನೂಬಿಸಂ / ಬಾಕ /07 /2008 - 09 , ದಿನಾಂಕ: 15 - 09 - 2014 /22 - 09 - 2014, 


ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ದಿನಾಂಕ: 01 - 04 - 2014ರ ಆದೇಶದಲ್ಲಿ ಧಾರವಾಡ ಜಿಲ್ಲೆಯ ಹಳೆ ಹುಬ್ಬಳ್ಳಿಯ ಬಾಣತಿಕಟ್ಟೆಯಲ್ಲಿರುವ ರೇಷ್ಮೆ 
ಇಲಾಖೆಯ ತಾಂತ್ರಿಕ ಸೇವಾ ಕೇಂದ್ರ, ಹುಬ್ಬಳ್ಳಿ ಕಚೇರಿಯು ಸೂಕ್ಷ್ಮ ಪ್ರದೇಶದಲ್ಲಿರುವುದರಿಂದ ಬಾಣತಿಕಟ್ಟೆಯ ಸರ್ಕಾರಿ ರೇಷ್ಮೆ ನೂಲು ಬಿಚ್ಚುವ ಕಟ್ಟಡ, 
ರೇಷ್ಮೆ ಗೂಡು ಸಂಗ್ರಹಣಾ ಕಟ್ಟಡ ಹಾಗೂ ಕಾವಲುಗಾರನ ಕಟ್ಟಡ (ಬೋರ್‌ವೆಲ್ ಸಮೇತ) ಗಳನ್ನು ಹಾಗೂ 34.22 ಗುಂಟೆ ಖಾಲಿ ಜಾಗವನ್ನು 
ಲೋಕೋಪಯೋಗಿ ಇಲಾಖೆಯು ನಿಗದಿಪಡಿಸುವ ಬಾಡಿಗೆ ದರಗಳನ್ವಯ ಪೋಲೀಸ್ ಇಲಾಖೆಗೆ ಹಸ್ತಾಂತರಿಸಲು ಸರ್ಕಾರವು ಆದೇಶಿಸಿದೆ. 

ಮೇಲೆ ಓದಲಾದ (2) ರ 15 -09 -2014 /22 -09 -2014ರ ಪತ್ರದಲ್ಲಿ ಹಳೆ ಹುಬ್ಬಳ್ಳಿ ಬಾಣತಿಕಟ್ಟೆ ಕಟ್ಟಡದಲ್ಲಿ ಹುಬ್ಬಳ್ಳಿಯ ತಾಂತ್ರಿಕ ಸೇವಾ 
ಕೇಂದ್ರದ ಕಚೇರಿ ಕಾರ್ಯನಿರ್ವಹಿಸುತ್ತಿದ್ದು, ಇದು ಅತಿ ಸೂಕ್ಷ್ಮ ಪ್ರದೇಶದಲ್ಲಿರುತ್ತದೆ, ಇಲ್ಲಿ ಕಿಡಿಗೇಡಿಗಳು ಕಟ್ಟಡಕ್ಕೆ ಉಪಟಳ ನೀಡುತ್ತಿದ್ದು, ಕಿಟಕಿ 
ಬಾಗಿಲುಗಳನ್ನು ಮುರಿಯುವುದು, ಕಳ್ಳತನ ಮಾಡುವುದು, ಕಚೇರಿಯ ಇನ್ನಿತರ ಆಸ್ತಿಗಳಿಗೆ ಹಾನಿಯುಂಟು ಮಾಡುತ್ತಿರುವುದರಿಂದ, ಇಲ್ಲಿಯ ಕಚೇರಿ ಸಿಬ್ಬಂದಿ 
ಹಾಗೂ ಮಹಿಳೆಯರಿಗೆ ದಿನನಿತ್ಯದ ಕೆಲಸಕಾರ್ಯಗಳನ್ನು ಮಾಡುವುದು ತೊಂದರೆಯಾಗುತ್ತಿರುವುದರಿಂದ ಹಾಗೂ ಈ ಪ್ರದೇಶ ಕಾನೂನು ಸುವ್ಯವಸ್ಥೆ 
ಹಿತದೃಷ್ಟಿಯಿಂದ ಅತೀ ಸೂಕ್ಷ್ಮ ಪ್ರದೇಶವಾಗಿರುವುದರಿಂದ, ಈ ಕಟ್ಟಡದ ನಿರ್ವಹಣೆ ಸಿಬ್ಬಂದಿಗೆ ಮೀರಿದ ಕೆಲಸವಾಗಿದೆ. ಅದರಂತೆ ಸದರಿ ಕಟ್ಟಡಗಳು 
ಹಾಗೂ ಜಾಗ ಇಲಾಖೆಗೆ ಅವಶ್ಯಕತೆ ಇರುವುದಿಲ್ಲವೆಂದು ತಿಳಿಸಿ, ಹಳೆ ಹುಬ್ಬಳ್ಳಿಯ ಬಾಣತಿಕಟ್ಟೆಯಲ್ಲಿರುವ ರೇಷ್ಮೆ ನೂಲು ಬಿಚ್ಚುವ ಕಟ್ಟಡ, ರೇಷ್ಮೆ ಗೂಡು 
ಸಂಗ್ರಹಣಾ ಕಟ್ಟಡ ಹಾಗೂ ಕಾವಲುಗಾರರ ಕಟ್ಟಡ (ಬೋರ್‌ವೆಲ್ ಸಮೇತ) ಗಳನ್ನು ಹಾಗೂ 34.22 ಗುಂಟೆ ಜಾಗವನ್ನು ಖಾಯಂ ಆಗಿ ಪೋಲೀಸ್ 
ಇಲಾಖೆಗೆ ಹಸ್ತಾಂತರಿಸಬಹುದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾ, ಪ್ರಸ್ತಾವನೆಗೆ ಸರ್ಕಾರದ ಆದೇಶ ನೀಡುವಂತೆ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು 
ಹಾಗೂ ರೇಷ್ಮೆ ನಿರ್ದೇಶಕರು ಕೋರಿರುತ್ತಾರೆ. 

ಈ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು , ಧಾರವಾಡ ಜಿಲ್ಲೆಯ ಹಳೆ ಹುಬ್ಬಳಿಯ ಬಾಣತಿಕಟ್ಟೆಯಲ್ಲಿರುವ ರೇಷ್ಮೆ ಇಲಾಖೆಯ ತಾಂತ್ರಿಕ ಸೇವಾ 
ಕೇಂದ್ರ, ಹುಬ್ಬಳ್ಳಿ ಕಚೇರಿಯು ಸೂಕ್ಷ್ಮ ಪ್ರದೇಶದಲ್ಲಿರುವುದರಿಂದ ಬಾಣತಿಕಟ್ಟೆಯ ಸರ್ಕಾರಿ ರೇಷ್ಮೆ ನೂಲು ಬಿಚ್ಚುವ ಕಟ್ಟಡ, ರೇಷ್ಮೆ ಗೂಡ 
ಹಾಗೂ ಕಾವಲುಗಾರನ ಕಟ್ಟಡ (ಬೋರ್‌ವೆಲ್ ಸಮೇತ) ಗಳಿಗೆ ಲೋಕೋಪಯೋಗಿ ಇಲಾಖೆಯು ನಿಗದಿಪಡಿಸುವ ದರದಂತೆ ಮತ 
ಖಾಲಿ ಜಾಗಕ್ಕೆ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರ ಪಾಲಿಕೆಯು ನಿಗಧಿಪಡಿಸುವ ದರದಂತೆ ಖಾಯಂ ವರ್ಗಾವಣೆ ವ 
ನಿರ್ಧರಿಸಿರುವ ಕಾರಣ ಈ ಆದೇಶ. 


ಸರ್ಕಾರಿ ಆದೇಶ ಸಂ : ತೋಇ 25 ರೇಯೋವಿ 2014 , ಬೆಂಗಳೂರು, ದಿನಾಂಕ:10 - 11 - 2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಹಳೆ ಹುಬ್ಬಳ್ಳಿ ಬಾಣತಿಕಟ್ಟೆ ಕಟ್ಟಡದಲ್ಲಿ ಹುಬ್ಬಳ್ಳಿಯ ತಾಂತ್ರಿಕ ಸೇವಾ ಕೇಂದ್ರದ ಕಚೇರಿ 
ಕಾರ್ಯನಿರ್ವಹಿಸುತ್ತಿದ್ದು , ಇದು ಅತಿ ಸೂಕ್ಷ್ಮ ಪ್ರದೇಶದಲ್ಲಿರುತ್ತದೆ. ಇಲ್ಲಿ ಕಿಡಿಗೇಡಿಗಳು ಕಟ್ಟಡಕ್ಕೆ ಉಪಟಳ ನೀಡುತ್ತಿದ್ದು, ಕಿಟಕಿ ಬಾಗಿಲುಗಳನ್ನು 
ಮುರಿಯುವುದು, ಕಳ್ಳತನ ಮಾಡುವುದು, ಕಚೇರಿಯ ಇನ್ನಿತರ ಆಸ್ತಿಗಳಿಗೆ ಹಾನಿಯುಂಟು ಮಾಡುತ್ತಿರುವುದರಿಂದ, ಇಲ್ಲಿಯ ಕಚೇರಿ ಸಿಬ್ಬಂದಿ ಹಾಗೂ 
ಮಹಿಳೆಯರಿಗೆ ದಿನನಿತ್ಯದ ಕೆಲಸಕಾರ್ಯಗಳನ್ನು ಮಾಡುವುದು ತೊಂದರೆಯಾಗುತ್ತಿರುವುದರಿಂದ ಹಾಗೂ ಈ ಪ್ರದೇಶ ಕಾನೂನು ಸುವ್ಯವಸ್ಥೆ 

೦ದ ಅತೀ ಸೂಕ್ತ ಪ್ರದೇಶವಾಗಿರುವುದರಿಂದ, ಈ ಕಟ್ಟಡದ ನಿರ್ವಹಣೆ ಸಿಬ್ಬಂದಿಗೆ ಮೀರಿದ ಕೆಲಸವಾಗಿದೆ. ಆದ್ದರಿಂದ, ಹಳೆ ಹುಬ್ಬಳ್ಳಿಯ 
ಬಾಣತಿಕಟ್ಟೆಯ ಸರ್ಕಾರಿ ರೇಷ್ಮೆ ನೂಲು ಬಿಚ್ಚುವ ಕಟ್ಟಡ, ರೇಷ್ಮೆ ಗೂಡು ಸಂಗ್ರಹಣಾ ಕಟ್ಟಡ ಹಾಗೂ ಕಾವಲುಗಾರನ ಕಟ್ಟಡ (ಬೋರ್‌ವೆಲ್ ಸಮೇತ) ಗಳಿಗೆ 
ಲೋಕೋಪಯೋಗಿ ಇಲಾಖೆಯು ನಿಗದಿಪಡಿಸುವ ದರದಂತೆ ಮತ್ತು 34 . 22 ಗುಂಟೆ ಖಾಲಿ ಜಾಗಕ್ಕೆ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರ ಪಾಲಿಕೆಯು 
ನಿಗಧಿಪಡಿಸುವ ದರದಂತೆ ಖಾಯಂ ಆಗಿ ಪೋಲೀಸ್ ಇಲಾಖೆಗೆ ಹಸ್ತಾಂತರಿಸಲು ಸರ್ಕಾರವು ಆದೇಶಿಸಿದೆ. 

ಈ ಆದೇಶವನ್ನು ಕಂದಾಯ ಇಲಾಖೆಯ ಸುತ್ತೋಲೆಸಂಖ್ಯೆ: ಆರ್‌ಡಿ 65 ಎಲ್‌ಜಿಪಿ 2002, ದಿನಾಂಕ: 20 -12 - 2002ರ ಪ್ರತ್ಯೋಜನೆಯನ್ವಯ 
ಹೊರಡಿಸಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ . ವಿಜಯಕುಮಾರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ತೋಟಗಾರಿಕೆ ಇಲಾಖೆ (ರೇಷೆ) 


P . B . 822 


ಭಾಗ ೧ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೫ , ೨೦೧೫ 

೨೪೫ 
ಸಹಕಾರ ಸಚಿವಾಲಯ 
ವಿಷಯ : 2014 - 15ನೇ ಸಾಲಿನ ಸಹಕಾರ ಇಲಾಖೆಯ ಮುಂದುವರೆದ ಯೋಜನೆಗಳಡಿಯಲ್ಲಿ " ಆರ್ಥಿಕವಾಗಿ 

ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆ" ಯಡಿ ( ಷೇರು ಬಂಡವಾಳ 

ರೂಪದಲ್ಲಿ) ಸರ್ಕಾರದಿಂದ ಹಣ ಬಿಡುಗಡೆ ಮಾಡುವ ಬಗ್ಗೆ . 
ಬದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ :. ಸಇ 121 ಸಂಮಾಸ 2014 , ದಿನಾಂಕ:20 - 08 - 2014 ಹಾಗೂ ಸೇರ್ಪಡೆ ಆದೇಶ 

ದಿನಾಂಕ: 05 - 09 - 2014. 

2 ) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಆರ್‌ಸಿಎಸ್ / ಎಂಕೆಟಿ -1 / 7/2014 -15, ದಿನಾಂಕ:15 - 09 - 2014, 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ಸರ್ಕಾರದ ಆದೇಶದಲ್ಲಿ 2014 -15ನೇ ಸಾಲಿಗೆ ಸಹಕಾರ ಇಲಾಖೆಯ ಮುಂದುವರೆದ ಯೋಜನೆಗಳಡಿಯಲ್ಲಿ 
" ಆರ್ಥಿಕವಾಗಿ ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆ" ಯಲ್ಲಿ (ಷೇರು ಬಂಡವಾಳ ರೂಪದಲ್ಲಿ) ಅರ್ಹ 
ಸಹಕಾರ ಸಂಘಗಳಿಗೆ ಷೇರು ಬಂಡವಾಳದ ನೆರವನ್ನು ನೀಡುವುದಕ್ಕಾಗಿ ಲೆಕ್ಕ ಶೀರ್ಷಿಕೆ 4425 - 00 -108 -0 - 57 -100ರಡಿಯಲ್ಲಿ ಆಯವ್ಯಯದಲ್ಲಿ ಅವಕಾಶ 
ಕಲ್ಪಿಸಿರುವ ರೂ . 85.56 ಲಕ್ಷಗಳ ಅನುದಾನದ ಪೈಕಿ ಈಗಾಗಲೇ ನಾಲ್ಕು ಅರ್ಹ ಸಹಕಾರ ಸಂಘಗಳಿಗೆ ತಲಾ 5.00 ಲಕ್ಷ ರೂಪಾಯಿಗಳಂತೆ ಒಟ್ಟು 
ರೂ .20.00 ಲಕ್ಷಗಳನ್ನು ಬಿಡುಗಡೆಗೊಳಿಸಲಾಗಿದೆ. 

ಮೇಲೆ ಓದಲಾದ ( 2 ) ರ ಸಹಕಾರ ಸಂಘಗಳ ನಿಬಂಧಕರ ಪತ್ರದಲ್ಲಿ ನಾಲ್ಕು ಅರ್ಹ ಸಹಕಾರ ಸಂಘಗಳಿಗೆ ತಲಾ 5.00 ಲಕ್ಷಗಳಂತೆ ಎರಡನೇ 
ಕಂತಿನ ಒಟ್ಟು ರೂ . 20.00 ಲಕ್ಷಗಳನ್ನು ಬಿಡುಗಡೆಗೊಳಿಸುವಂತೆ ಕೋರಿರುತ್ತಾರೆ. 

ಎರಡನೇ ತ್ರೈಮಾಸಿಕ ಕಂತು ಶೇ . 25 % ರಷ್ಟನ್ನು ಬಿಡುಗಡೆಗೊಳಿಸಲು ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಧಿಕಾರ ದತ್ತವಾಗಿರುತ್ತದೆ. 
ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 121 ಸಂಮಾಸ 2016 , ದಿನಾಂಕ: 12 - 11 - 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2014 - 15ನೇ ಸಾಲಿಗೆ ಸಹಕಾರ ಇಲಾಖೆಯ ಮುಂದುವರೆದ ಯೋಜನೆಗಳಡಿಯಲ್ಲಿ 
" ಆರ್ಥಿಕವಾಗಿ ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆ " ( ಷೇರು ಬಂಡವಳ ರೂಪದಲ್ಲಿ) ಯಲ್ಲಿ ಅರ್ಹ ಸಹಕಾರ 
ಸಂಘಗಳಿಗೆ ಷೇರು ಬಂಡವಾಳದ ನೆರವನ್ನು ನೀಡುವುದಕ್ಕಾಗಿ ಲೆಕ್ಕ ಶೀರ್ಷಿಕೆ 4425 - 00 - 108 - 0 - 57 - 100 ಧನಸಹಾಯ ಇದರಡಿ ಆಯವ್ಯಯದಲ್ಲಿ 
ರೂ . 85 .56 ಲಕ್ಷಗಳ ಅನುದಾನದ ಅವಕಾಶವನ್ನು ಕಲ್ಪಿಸಿದ್ದು, ಎರಡನೇ ತ್ರೈಮಾಸಿಕ ಅವಧಿಗೆ ರೂ . 20 .00 ಲಕ್ಷಗಳನ್ನು ( ಇಪ್ಪತ್ತು ಲಕ್ಷ ರೂಪಾಯಿಗಳು 
ಮಾತ್ರ) ಆರ್ಥಿಕವಾಗಿ ದುರ್ಬಲವಾಗಿರುವ ನಾಲ್ಕು ಈ ಸಹಕಾರ ಸಂಘಗಳಿಗೆ ಹಂಚಿಕೆ ಮಾಡಿ ಬಿಡುಗಡೆಗೊಳಿಸಿ ಆದೇಶಿಸಿದೆ. 


. 


ಕ್ರಮ 


ಸಹಕಾರ ಸಂಘಗಳ ಹೆಸರು 


ಎರಡನೇಯ ತ್ರೈಮಾಸಿಕ ಕಂತು 
ಬಿಡುಗಡೆಗೊಳಿಸಿದ ಮೊತ್ತ 

ರೂ . ( ಲಕ್ಷಗಳಲ್ಲಿ) 


ಸಂಖ್ಯೆ 


ಪ್ರಾಥಮಿಕ ಗ್ರಾಹಕರ ಸಹಕಾರ ಸಂಘ ನಿ., ಚಿಟಗುಪ್ಪಾ, ಹುಮ್ನಾಬಾದ್ ತಾಲ್ಲೂಕು, ಬೀದರ್ ಜಿಲ್ಲೆ 


5 - 00 


ಸಹ ನಿ., 


ಜೇವರ್ಗಿ ತಾಲ್ಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಹಾಗೂ ಸಂಸ್ಕರಣ ಸಹಕಾರ ಸಂಘ ನಿ ., 
ಕಲಬುರಗಿ ಜಿಲ್ಲೆ 


5- 00 


ಬಸವಕಲ್ಯಾಣ ತಾಲ್ಲೂಕು ಒಕ್ಕಲುತನ ಮಾರಾಟ ಸಹಕಾರ ಸಂಘ ನಿ., ಬೀದರ ಜಿಲ್ಲೆ 


5 - 00 


04 | ಟಿ. ನರಸೀಪುರ ತಾಲ್ಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘ ನಿ., ಟಿ. ನರಸೀಪುರ, ಮೈಸೂರು ಜಿಲ್ಲೆ 


5 - 00 


ಒಟ್ಟು 


20 - 00 


"ಈ ವೆಚ್ಚವನ್ನು 2014 -15ನೇ ಸಾಲಿನ ಆಯ - ವ್ಯಯದ ಲೆಕ್ಕ ಶೀರ್ಷಿಕೆ 4425- 00 -108 - 0 - 57 - 100" ಆರ್ಥಿಕವಾಗಿ ದುರ್ಬಲವಾಗಿರುವ 
ಮಾರಾಟ, ಗ್ರಾಹಕರ ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ಯೋಜನೆಯಲ್ಲಿ ಭರಿಸತಕ್ಕದ್ದು. 

ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು ( ಬಳಕೆ ಮತ್ತು ಮಾರಾಟ) ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು 
ಇವರು ಹಣ ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು . ಖಜಾನೆಯಿಂದ ಡ್ರಾ 
ಮಾಡಿದ ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ನಿಯಮಿತ, ಬೆಂಗಳೂರು ಇಲ್ಲಿ ಠೇವಣಿಸತಕ್ಕದ್ದು. ಸಹಕಾರ ಸಂಘಗಳ ನಿಬಂಧಕರು 
ಸದರಿ ಹಣವನ್ನು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಿ ಉಪಯೋಗ ಪ್ರಮಾಣ ಪತ್ರಗಳನ್ನು ಪಡೆದು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು." 


೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೧ 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 327 ವೆಚ್ಚ -2/2014 , ದಿನಾಂಕ: 05 - 11 - 2014 ಹಾಗೂ ಆರ್ಥಿಕ ಇಲಾಖೆಯ 
ಆದೇಶ ಸಂಖ್ಯೆ : ಎಫ್ಡಿ 03 ಟಿಎಫ್ ಪಿ 2014 , ದಿನಾಂಕ: 04 - 04 - 2014ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 


P . R . 823 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟಸ್ವಾಮಿ , 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ 


SC - 50 


ವಿಷಯ : 


ಕೃಷಿ ಸಚಿವಾಲಯ 
ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ (KVAFSU)ಕ್ಕೆ (ಬೀದರ್) 
ಬೆಂಗಳೂರು- ಹೆಬ್ಬಾಳದಲ್ಲಿರುವ ಮುಖ್ಯ ಸಂಶೋಧನ ಕೇಂದ್ರವನ್ನು ವರ್ಗಾಯಿಸಲು ಆದೇಶಿಸಿರುವ ಬಗ್ಗೆ . 


ಓದಲಾಗಿದೆ : 1. KVAFSU ACT , 2004ರ ಕಲಂ - 8 ಹಾಗೂ ಅನುಸೂಚಿಯ ಕ್ರಮ ಸಂಖ್ಯೆ 11 . 


2. ಘನವೆತ್ತ ರಾಜ್ಯಪಾಲರ ಕಛೇರಿಯಲ್ಲಿ ಹಾಗೂ ರಾಜ್ಯಪಾಲರ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 

ದಿನಾಂಕ : 08 - 07 - 2005ರಂದು ನಡೆದ ಸಭಾ ನಡವಳಿಗಳು. 
3. ಸರ್ಕಾರದ ಅಪರ ಮುಖ್ಯಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ 

ದಿನಾಂಕ : 14 - 11 - 2014ರ ಸಭಾ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ KVAFSU ಗಳ ಕಾಯ್ದೆ 
2004 , ದಿನಾಂಕ : 23 - 02 - 2004 ರಿಂದ ಜಾರಿಗೆ ಬಂದಿದೆ. ಸದರಿ ಕಾಯ್ದೆಯ ಕಲಂ - 8ರಲ್ಲಿ ಹಿಂದಿನ ಬೆಂಗಳೂರು ಮತ್ತು ಧಾರವಾಡ ಸಮಗ್ರ ಕೃಷಿ 
ವಿಶ್ವವಿದ್ಯಾಲಯಗಳ ಆಡಳಿತಕ್ಕೆ ಒಳಪಟ್ಟಿದ್ದ ಸಂಸ್ಥೆಗಳನ್ನು ಹಾಗೂ ಅವುಗಳಲ್ಲಿರುವ ಚರ ಮತ್ತು ಸ್ಥಿರ ಸ್ವತ್ತುಗಳನ್ನು KVAFSUಗೆ ವರ್ಗಾಯಿಸಲು 
ಆದೇಶಿಸಿರುತ್ತದೆ. ಸದರಿ ಕಾಯ್ದೆಯ ಕಲಂ-8ರಲ್ಲಿ ಸೂಚಿಸಿರುವ ಹಾಗೂ ಲಗತ್ತಾಗಿರುವ ಅನುಸೂಚಿಯ ಕ್ರಮ ಸಂಖ್ಯೆ 11ರಲ್ಲಿ " ಮುಖ್ಯ ಸಂಶೋಧನಾ 
ಕೇಂದ್ರ, ಹೆಬ್ಬಾಳ, ಬೆಂಗಳೂರು ಕೃವಿವಿ ಯನ್ನು ಉಲ್ಲೇಖಿಸಲಾಗಿದೆ. 

- 2. KVAFSU ಕಾಯ್ದೆ ಪ್ರಕಟಣೆಯ ಹಿನ್ನೆಲೆಯಲ್ಲಿ ದಿನಾಂಕ : 08 -07-2005ರಂದು ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಹಾಗೂ ಘನವೆತ್ತ 
ರಾಜ್ಯಪಾಲರ ಕಛೇರಿಯಲ್ಲಿ ಮೇಲೆ (2) ರಲ್ಲಿ ಓದಲಾದಂತೆ ದಿನಾಂಕ : 08- 07 -2005ರಂದು ಒಂದು ಸಭೆ ನಡೆದಿತ್ತು. ಬೆಂಗಳೂರು ಮತ್ತು ಧಾರವಾಡ 
ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ( KVAFSU) ಗಳ 
ಕುಲಪತಿಗಳು /ಕುಲಸಚಿವರು/ ಅಧಿಕಾರಿಗಳು ಉಪಸ್ಥಿತರಿದ್ದ ಈ ಸಭೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ , ಸಂಶೋಧನೆ , ತರಬೇತಿ, ವಿಸ್ತರಣೆ ಮುಂತಾದ 
ಚಟುವಟಿಕೆಗಳಿಗಾಗಿ ಅತ್ಯಗತ್ಯವಾಗಿದ್ದ ಸುಮಾರು 60.00 ಎಕರೆ ಜಮೀನು ಮತ್ತು ಅದರಲ್ಲಿದ್ದ ಕಟ್ಟಡಗಳು ಮಾತ್ರ ಉಳಿಸಿಕೊಂಡು, ಸದರಿ ಮುಖ್ಯ 
ಸಂಶೋಧನಾ ಕೇಂದ್ರ, ಹೆಬ್ಬಾಳದಲ್ಲಿನ ಪ್ರದೇಶದಲ್ಲಿ ಒಟ್ಟು ಲಭ್ಯವಿದ್ದ ಹಾಗೂ ಬಾಕಿ ಉಳಿದಿದ್ದ 189 .92 ಎಕರೆ ಜಮೀನು- ಕಟ್ಟಡ ಮುಂತಾದವುಗಳನ್ನು 
ಈಗಾಗಲೇ ದಿನಾಂಕ : 29 -10 - 2005ರಂದು ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ( KVAFSU) 
ಹಸ್ತಾಂತರಿಸಿರುತ್ತದೆ. ಈ ಹಿನ್ನೆಲೆಯಲ್ಲಿ KVAFSU ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರುವಂತೆ ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ಇಲಾಖೆಯನ್ನು 
ಹಲವಾರು ಬಾರಿ ಕೋರಲಾಗಿತ್ತು . 

3. KVAFSU ಕಾಯ್ದೆ 2004ರ ಕಲಂ - 8 ಹಾಗೂ ಅದರ ಅನುಸೂಚಿಯ ಕ್ರಮ ಸಂಖ್ಯೆ 11ರಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಮುಖ್ಯ ಸಂಶೋಧನಾ 
ಕೇಂದ್ರವನ್ನು KVAFSU ಗೆ ವರ್ಗಾಯಿಸಲು ಪಶುಸಂಗೋಪನೆ ಮತ್ತು ಮೀನುಗರಿಕಾ ಇಲಾಖೆಯಿಂದ ಕೋರಿಕೆಗಳು ಬರುತ್ತಿವೆ . ಅಲ್ಲದೇ ಈ ವಿಷಯದಲ್ಲಿ 
ಕರ್ನಾಟಕ ವೆಟರ್‌ನರಿ ಅಸೋಸಿಯೇಷನ್ ರಾಜ್ಯ ಉಚ್ಛನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿ ಸಂಖ್ಯೆ : 43823 /2011 
ದಾಖಲುಪಡಿಸಿರುತ್ತದೆ. 

4. ಈ ಅರ್ಜಿಯು ದಿನಾಂಕ : 12 -11- 2014ರಂದು ಉಚ್ಛನ್ಯಾಯಾಲಯದ ವಿಭಾಗೀಯ ಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು. ವಿಚಾರಣೆಯ 
ಸಮಯದಲ್ಲಿ ನ್ಯಾಯಾಲಯವು KVAFSU ಕಾಯ್ದೆಯ ಪ್ರಕಾರ ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ 
KVAFSU ಕ್ಕೆ ಜಮೀನನ್ನು ಹಸ್ತಾಂತರಿಸುವ ಬಗ್ಗೆ ಸರ್ಕಾರದ ನಿಲುವನ್ನು ಒಂದು ವಾರದೊಳಗಾಗಿ ನ್ಯಾಯಾಲಯಕ್ಕೆ ತಿಳಿಸುವಂತೆ ಸೂಚಿಸಿ 
ವಿಚಾರಣೆಯನ್ನು ಮುಂದೂಡಿರುತ್ತದೆ. 

5. ಕೃಷಿ ಮತ್ತು ಪಶುಸಂಗೋಪನೆ ಹಾಗೂ ಮೀನುಗಾರಿಕಾ ಇಲಾಖೆಗಳೆರಡೂ ಸರ್ಕಾರದ ಇಲಾಖೆಗಳಾಗಿದ್ದು , ಸಾರ್ವಜನಿಕರ ಹಾಗೂ ರೈತರ 
ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಬೇಕಾದ ಅವಶ್ಯಕತೆಯಿದ್ದು, ಜ್ಞಾನಕ್ಕೆ ಯಾವುದೇ ಎಲ್ಲೆ ಇಲ್ಲದ್ದರಿಂದ ಎರಡೂ ಸಂಸ್ಥೆಗಳು ತಮ್ಮ 
ತಮ್ಮಲ್ಲಿ ಲಭ್ಯವಿರುವ ಎಲ್ಲಾ ಆಸ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ದಿನಾಂಕ : 14 -11 - 2014 ರಂದು ಸರ್ಕಾರದ 
ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಕೃಷಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪಶುಸಂಗೋಪನೆ ಹಾಗೂ 


ಕೈ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 

೨೪೭ 
ಮೀನುಗಾರಿಕಾ ಇಲಾಖೆಯ ಕಾರ್ಯದರ್ಶಿ , ಆಯುಕ್ತರು , ಅಪರ ಕಾರ್ಯದರ್ಶಿ , ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಹಾಗೂ KVAFSU ಕುಲಪತಿಗಳು , 
ಕುಲಸಚಿವರು, ಡೀನ್, ಆಸ್ತಿ ಅಧಿಕಾರಿ , ಸಹಾಯಕ ಕಾರ್ಯಪಾಲಕ ಅಭಿಯಂತರರುಗಳೊಂದಿಗೆ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸದರಿ ಸಭೆಯಲ್ಲಿ ಎರಡೂ 
ಇಲಾಖೆಗಳ ಮತ್ತು ಎರಡೂ ವಿಶ್ವವಿದ್ಯಾಲಯಗಳ ವಾದ - ಪ್ರತಿವಾದ, ಅಗತ್ಯತೆ ಮತ್ತು ಹಿತಾಸಕ್ತಿಗಳನ್ನು ಆಲಿಸಿ, ಈ ಕೆಳಕಂಡಂತೆ 5 ಅಂಶಗಳಲ್ಲಿ ನಿರ್ಣಯ 
ಕೈಗೊಳ್ಳಲಾಗಿದೆ : 
1. ಈಗಾಗಲೇ ಹೆಬ್ಬಾಳ ಕೆರೆಯ ಹಿಂಭಾಗದಲ್ಲಿ ಒಳನಾಡು ಮೀನುಗಾರಿಕೆ ವಿಭಾಗಕ್ಕೆ ಸೇರಿದ 25 ಎಕರೆ ಜಮೀನನ್ನು ಕಾಯ್ದೆಯಡಿ ಇಲ್ಲದಿದ್ದರೂ 

ಸಹ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ 
ಹಸ್ತಾಂತರಿಸಿರುವುದನ್ನು ಮನಗಂಡು ಈ 25 ಎಕರೆ ಜಮೀನನ್ನು ಮುಖ್ಯ ಸಂಶೋಧನಾ ಕೇಂದ್ರದ ಜಮೀನಿನ ಬದಲಿಗೆ 
ಹಸ್ತಾಂತರಿಸಲಾಗಿದೆ ಎಂಬುದನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಮುಂದಿನ ಅವಶ್ಯಕತೆಗೆ 
ಉಪಯೋಗಿಸಿಕೊಳ್ಳುವುದು. 
ಜೊತೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ಸಂಶೋಧನಾ ಕೇಂದ್ರ , ಹೆಬ್ಬಾಳದಲ್ಲಿರುವ ಭೂಪಸಂದ್ರ ಮುಖ್ಯರಸ್ತೆ ಹಾಗೂ 
ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಜಮೀನಿಗೆ ಹೊಂದಿಕೊಂಡಂತಿರುವ ಕೃಷಿ ವಿಶ್ವವಿದ್ಯಾಲಯದ 20 ಎಕರೆ ಜಮೀನನ್ನು ಸೂಕ್ತ ಅಳತೆ 
ಮಾಡಿಸಿ, ಮುಖ್ಯ ಸಂಶೋಧನಾ ಕೇಂದ್ರದ ಜಮೀನಿನ ಬದಲಿಗೆ ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ 

ವಿಶ್ವವಿದ್ಯಾಲಯಕ್ಕೆ ವರ್ಗಾಯಿಸುವುದು. 
3. ಹೆಬ್ಬಾಳ ಆವರಣದಲ್ಲಿ ಇರುವ ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯವನ್ನು ಎರಡು ವರ್ಷಗಳ ಅವಧಿಯಲ್ಲಿ ತೆರವುಗೊಳಿಸಿ, 
- ಸದರಿ ಪ್ರದೇಶವನ್ನು ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸುವುದು. 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕೃಷಿ ಇಲಾಖೆ ಇವರು ಈ ಸಂಬಂಧ ತೆಗೆದುಕೊಂಡ ನಿರ್ಣಯವನ್ನು ಜಾರಿಗೆ ತರಲು ಆದೇಶವನ್ನು 
ಹೊರಡಿಸುವುದು. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಇವರು ಮೇಲಿನಂತೆ ಕರ್ನಾಟಕ ಪಶುವೈದ್ಯಕೀಯ, 

ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧಿನಿಯಮಕ್ಕೆ ತಿದ್ದುಪಡಿ ತರಲು ಕ್ರಮ ಜರುಗಿಸತಕ್ಕದ್ದು. 
6. ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕೃಣ 43 ಕೃವಿಬೆ 2011 , ಬೆಂಗಳೂರು, ದಿನಾಂಕ : 26 - 11 -2014, 
1. ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಮೇರೆಗೆ (1) ಈಗಾಗಲೇ ಹೆಬ್ಬಾಳ ಕೆರೆಯ ಹಿಂಭಾಗದಲ್ಲಿ ಒಳನಾಡು ಮೀನುಗಾರಿಕೆ ವಿಭಾಗಕ್ಕೆ ಸೇರಿದ 
25 ಎಕರೆ ಜಮೀನನ್ನು ಕಾಯ್ದೆಯಡಿ ಇಲ್ಲದಿದ್ದರೂ ಸಹ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ಕರ್ನಾಟಕ ಪಶುವೈದ್ಯಕೀಯ , ಪಶು ಹಾಗೂ ಮೀನುಗಾರಿಕೆ 
ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸಿರುವುದನ್ನು ಮನಗಂಡು ಈ 25 ಎಕರೆ ಜಮೀನನ್ನು ಮುಖ್ಯ ಸಂಶೋಧನಾ ಕೇಂದ್ರದ ಜಮೀನಿನ ಬದಲಿಗೆ 
ಹಸ್ತಾಂತರಿಸಲಾಗಿದೆ ಎಂಬುದಾಗಿ ಸಂಬಂಧಪಟ್ಟ ವಹಿ ( ರಿಜಿಸ್ಟರ್) ಗಳಲ್ಲಿ ದಾಖಲಿಸಿಕೊಳ್ಳುವಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೆ 
ಸೂಚಿಸಲಾಗಿದೆ. ಅದರಂತೆ ಈಗಾಗಲೇ ಹಸ್ತಾಂತರಿಸಿರುವ ಈ ಜಮೀನನ್ನು ಮುಖ್ಯ ಸಂಶೋಧನಾ ಕೇಂದ್ರದ ಜಮೀನಿನ ಬಾಲ್ಕು ವರ್ಗಾಯಿಸಿದೆ 
ಎಂಬುದಾಗಿ ಪರಿಗಣಿಸಿ KVAFSU ಯ ಅಗತ್ಯ ಅವಶ್ಯಕತೆಗಳಿಗೆ ಉಪಯೋಗಿಸಿಕೊಳ್ಳುವಂತೆ ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ಇಲಾಖೆಯು 
ಕರ್ನಾಟಕ ಪಶುವೈದ್ಯಕೀಯ , ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ( KVAFSU) ದ ಅಧಿಕಾರಿಗಳಿಗೆ ತಿಳಿಸುವುದು. 

2. ಜೊತೆಗೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ಸಂಶೋಧನಾ ಕೇಂದ್ರ, ಹೆಬ್ಬಾಳದಲ್ಲಿರುವ ಭೂಪಸಂದ್ರ ಮುಖ್ಯರಸ್ತೆ ಹಾಗೂ 
ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಜಮೀನಿಗೆ ಹೊಂದಿಕೊಂಡಂತಿರುವ ಕೃಷಿ ವಿಶ್ವವಿದ್ಯಾಲಯದ 20 ಎಕರೆ ಜಮೀನನ್ನು ಸೂಕ್ತ ಅಳತೆ ಮಾಡಿಸಿ, ಮುಖ್ಯ 
ಸಂಶೋಧನಾ ಕೇಂದ್ರದ ಜಮೀನಿನ ಬದಲಿಗೆ ಕರ್ನಾಟಕ ಪಶುವೈದ್ಯಕೀಯ , ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ವರ್ಗಾಯಿಸಲು 
ಕೂಡಲೇ ಅಗತ್ಯ ಕ್ರಮಕೈಗೊಳ್ಳುವಂತೆ ಬೆಂಗಳೂರುಕೃಷಿ ವಿಶ್ವವಿದ್ಯಾಲಯಕ್ಕೆ ವರ್ಗಾಯಿಸತಕ್ಕದ್ದು. 

3, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ , ಹೆಬ್ಬಾಳ ಆವರಣದಲ್ಲಿ ಇರುವ ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯವನ್ನು ಎರಡು 
ವರ್ಷಗಳ ಅವಧಿಯಲ್ಲಿ ತೆರವುಗೊಳಿಸಿ, ಸದರಿ ಪ್ರದೇಶವನ್ನು ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ 
ಹಸ್ತಾಂತರಿಸಲು ಕಾಲಬದ್ಧ ಕಾರ್ಯಕ್ರಮ ಕೈಗೊಂಡು ನಿಗಧಿತ ಅವಧಿಯೊಳಗೆ ಅನುಷ್ಠಾನಗೊಳಿಸತಕ್ಕದ್ದು. 

4. ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ (KVAFSU) ಗಳ 
ಕಾಯ್ದೆ 2004ರ ಕಲಂ -8ರಲ್ಲಿ ಉಲ್ಲೇಖಿಸಿದ ಹಾಗೂ ಅನುಸೂಚಿಯ ಕ್ರಮ ಸಂಖ್ಯೆ 11ರಲ್ಲಿನ ನಮೂದುಗಳಿಗೆ ಸೂಕ್ತ ತಿದ್ದುಪಡಿ ಮಾಡಲು ಪಶುಸಂಗೋಪನೆ 
ಮತ್ತು ಮೀನುಗಾರಿಕೆ ಇಲಾಖೆಯು ಕೂಡಲೇ ಅವಶ್ಯ ಕ್ರಮವನ್ನು ಜರುಗಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 38 

ಎಸ್. ಆರ್. ಬಸವರಾಜಯ್ಯ 
SC 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕೃಷಿ ಇಲಾಖೆ (ಸೇವೆಗಳು ಮತ್ತು ಸಮನ್ವಯ ). 


೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೧ 
ಒಳಾಡಳಿತ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಹೊಸದಾಗಿ ಸ್ಥಾಪಿತವಾಗಿರುವ ನ್ಯಾಯಾಲಯಗಳಲ್ಲಿ ಕಾರ್ಯಾರಂಭಿಸಿರುವ 54 ನ್ಯಾಯಾಲಯಗಳಿಗೆ 

ಹೊಂದಿಕೊಂಡಂತೆ ಅಭಿಯೋಜಕರುಗಳ ಹಾಗೂ ಅವರುಗಳ ಕಛೇರಿಗೆ ಪೂರಕ ಸಿಬ್ಬಂದಿಯ ಹುದ್ದೆಗಳ ಸೃಜನೆ ಬಗ್ಗೆ . 
- ಓದಲಾಗಿದೆ: (1) ಸರ್ಕಾರದ ಆದೇಶ ಸಂ : ಲಾ 112 ಎಲ್‌ಸಿಇ 2012, ದಿನಾಂಕ:28.12 .2012 , 

(2) ಸರ್ಕಾರದ ತಿದ್ದುಪಡಿ ಆದೇಶ ಸಂ : ಲಾ 46 ಎಲ್‌ಸಿಇ 2013, ದಿನಾಂಕ:25.04. 2013, 
(3) ರಿಜಿಸ್ಟ್ರಾರ್ ಜನರಲ್, ಕರ್ನಾಟಕ ಉಚ್ಛ ನ್ಯಾಯಾಲಯ , ಬೆಂಗಳೂರು ಇವರ ಪತ್ರ ಸಂಖ್ಯೆ :ಜಿಒಬಿ.II...59/2014 , 

ದಿನಾಂಕ:10 .06.2014 , 
(4) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರದ ಸಂಖ್ಯೆ:ಡಿಪಿಎನ್ /ಸಿಶಾl/220/2012 - 13, 

ದಿನಾಂಕ: 26. 08.2013 ಮತ್ತು 06. 08.2014 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿನ ಸರ್ಕಾರದ ಆದೇಶದಲ್ಲಿ ರಾಜ್ಯದಲ್ಲಿ ಕಾರ್ಯನಿರತವಾಗಿದ್ದ 93 ಶೀಘ್ರಗತಿ ನ್ಯಾಯಾಲಯಗಳಲ್ಲಿ 39 
ಶೀಘ್ರಗತಿ ನ್ಯಾಯಾಲಯಗಳನ್ನು ದಿನಾಂಕ:31. 03 . 2015ರ ವರೆಗೆ ಮುಂದುವರೆಸಿ, ಉಳಿದ 54 ಶೀಘ್ರಗತಿ ನ್ಯಾಯಾಲಯಗಳನ್ನು ದಿನಾಂಕ:01.04.2013ರಿಂದ 
ರದ್ದುಪಡಿಸಿ, ಸದರಿ ಆದೇಶದ ಅನುಬಂಧ -3 ರಿಂದ 8ರಲ್ಲಿ ಸೂಚಿಸಿರುವ 125 ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳನ್ನು ಹೊಸದಾಗಿ 
ಸ್ಥಾಪಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿನ ತಿದ್ದುಪಡಿ ಆದೇಶದಲ್ಲಿ (1) ಸರ್ಕಾರಿ ಆದೇಶ ಸಂಖ್ಯೆ: ಲಾ 112 ಎಲ್‌ಸಿಇ 2012, 
ದಿನಾಂಕ:28.12.2012ರ ಆದೇಶ ಭಾಗದ ಅನುಬಂಧದ 3 ಮತ್ತು 9ರ ಕ್ರಮಸಂಖ್ಯೆ :1ರ ಶಿರೋನಾಮೆ 3ಎ ರ XLIX Addl. City Civil & Sessions 
Court at Bangalore City ಎಂದು ನಮೂದಿಸಿರುವ ನ್ಯಾಯಾಲಯವನ್ನು "LI Addl. City Civil & Sessions Court at Bangalore City ಎಂದೂ 
ಮತ್ತು ಸದರಿ ಆದೇಶ ಭಾಗದ ಅನುಬಂಧದ 3 ಮತ್ತು 9ರ ಕ್ರಮಸಂಖ್ಯೆ:2ರ ಶಿರೋನಾಮೆ 3ಎ ರ L Addl. City Civil & Sessions Court at 
Bangalore City ಎಂದು ನಮೂದಿಸಿರುವ ನ್ಯಾಯಾಲಯವನ್ನು "LII Addl. City Civil & Sessions Court at Bangalore City ಎಂದು ತಿದ್ದುಪಡಿ 
ಮಾಡಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿನ ರಿಜಿಸ್ಟ್ರಾರ್ ಜನರಲ್, ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು ಇವರ ಪತ್ರದಲ್ಲಿ ಮೇಲೆ 
ಓದಲಾದ ಕ್ರಮ ಸಂಖ್ಯೆ (1)ರ ಆದೇಶದನ್ವಯ ಹೊಸದಾಗಿ ಸ್ಥಾಪಿತವಾದ 125 ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ 54 ನ್ಯಾಯಾಲಯಗಳು 
ದಿನಾಂಕ:01.06.2014ರಿಂದ ಕಾರ್ಯಾರಂಭಿಸಿರುವ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರಲ್ಲಿನ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಇವರ ಪತ್ರಗಳಲ್ಲಿ, 
ದಿನಾಂಕ:06 .08.2014ರ ಪತ್ರದಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರಲ್ಲಿನ ರಿಜಿಸ್ಟ್ರಾರ್ ಜನರಲ್ , ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು ಇವರ 
ಪತ್ರದಲ್ಲಿ ತಿಳಿಸಿರುವನ್ವಯ ಕಾರ್ಯಾರಂಭಿಸಿರುವ 26 ಸತ್ರ ನ್ಯಾಯಾಲಯಗಳು , 01 ಸಿ. ಎಂ . ಎಂ . ನ್ಯಾಯಾಲಯ , 01 ಸಿ. ಜೆ.ಎಂ. ನ್ಯಾಯಾಲಯ ಹಾಗೂ 26 
ಜೆ. ಎಂ .ಎಫ್.ಸಿ ನ್ಯಾಯಾಲಯಗಳು ಒಟ್ಟಾರೆ 54 ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಇಲಾಖೆಗೆ ಈ ಮುಂದಿನಂತೆ 54 ಅಭಿಯೋಜಕರ ಮತ್ತು ಅವರ 
ಕಛೇರಿಗೆ ಪೂರಕ ಸಿಬ್ಬಂದಿಯ ಒಟ್ಟಾರೆ 188 ಹುದ್ದೆಗಳನ್ನು ಸೃಜಿಸಲು ಕೋರಿರುತ್ತಾರೆ. 

ಸರ್ಕಾರಿ ಅಭಿಯೋಜಕರು 

ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 
3 ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರು 


26 


1 


_ 54 


ಸದರಿ ಅಭಿಯೋಜಕರ ಕಛೇರಿಗೆ ಸಂಬಂಧಿಸಿದಂತೆ ಪೂರಕ ಸಿಬ್ಬಂದಿಯ ವೃಂದದವರ ಹುದ್ದೆಗಳು : 

ಪ್ರಥಮ ದರ್ಜೆ ಸಹಾಯಕರು 
2 | ಶೀಘ್ರಲಿಪಿಗಾರರು 

| 
3 | ದಲಾಯತ್ 

| 
ಒಟ್ಟು 

134 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 135 ಪಿಪಿಇ 2013, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್ 2014, 
ಪ್ರಸ್ತಾವನೆಯಲ್ಲಿನ ವಿವರದ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿ ಹೊಸದಾಗಿ ಸ್ಥಾಪಿತವಾದ 125 ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ 
ದಿನಾಂಕ :01. 06.2014ರಿಂದ ಕಾರ್ಯಾರಂಭಿಸಿರುವ 54 ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ ಈ 
ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದ ಅಂಕಣ (2)ರಲ್ಲಿನ ಕಛೇರಿಗಳಿಗೆ ಅಂಕಣ (3)ರಲ್ಲಿನ ವೃಂದದ ಅಂಕಣ (4)ರಲ್ಲಿನ ಸಂಖ್ಯೆಯ ಹುದ್ದೆಗಳನ್ನು , 
ಒಟ್ಟಾರೆ 188 ಹುದ್ದೆಗಳನ್ನು ಈ ಮುಂದಿನಂತೆ ಮೊದಲಬಾರಿಗೆ ಸೃಜಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೨೪೯ 


ಹುದ್ದೆಗಳ ಸಂಖ್ಯೆ 


ಕ್ರ. ಸಂ : 
| 01 


ನ್ಯಾಯಾಲಯಗಳು 
26 ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯಗಳು 


26 


ಹುದ್ದೆಗಳ ಪದನಾಮ 
1) ಸರ್ಕಾರಿ ಅಭಿಯೋಜಕರು 
2) ಅಧೀಕ್ಷಕರು 
3) ಪ್ರಥಮ ದರ್ಜೆ ಸಹಾಯಕರು 
4) ಶೀಘ್ರಲಿಪಿಗಾರರು 


5 ) ದ್ವಿತೀಯ ದರ್ಜೆ ಸಹಾಯಕರು 


6) ಅಟೆಂಡರ್ 


7) ದಲಾಯತ್ 


ಒಟ್ಟು 


104 


02 


1) ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು / ಕಾನೂನು ಅಧಿಕಾರಿ (ಕಿರಿಯ ) 


02 


|| 01 ಸಿ. ಜೆ. ಎಂ ನ್ಯಾಯಾಲಯ , 
01 ಸಿ. ಎಂ . ಎಂ . ನ್ಯಾಯಾಲಯ , 


02 


2) ಶೀಘ್ರಲಿಪಿಗಾರರು 
3) ದಲಾಯತ್ 


ಒಟ್ಟು 
1) 


03 


ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರು 


| 26 ಜೆ . ಎಂ . ಎಫ್. ಸಿ. 
ನ್ಯಾಯಾಲಯಗಳು 


2) ಶೀಘ್ರಲಿಪಿಗಾರರು 


3) ದಲಾಯತ್ 


26 


ಒಟ್ಟು 


78 


| ಒಟ್ಟು 54 ನ್ಯಾಯಾಲಯಗಳು | ಒಟ್ಟಾರೆ ಹುದ್ದೆಗಳು 

188 
ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ "2014 -ನ್ಯಾಯಪರಿಪಾಲನೆ - 00 - 114 -ಕಾನೂನು ಸಲಹೆಗಾರರು ಮತ್ತು 
ಸಮೂಪದೇಶಕರು - 0 - 02 - ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು - 002 - ಅಧಿಕಾರಿಗಳ ವೇತನ 003 - ಸಿಬ್ಬಂದಿ ವೇತನ " ಇದರಡಿ 
ಭರಿಸತಕ್ಕದ್ದು. 

ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : ಎಫ್ಡಿ 476 ವೆಚ್ಚ - 11 /2014 , ದಿನಾಂಕ:29.09.2014ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ) 
ಸರ್ಕಾರದ ಆದೇಶ ಸಂಖ್ಯೆ :ಒಇ 135 ಪಿಪಿಇ 2013, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್ 2014 , 

ಅನುಬಂಧ 
ಕಛೇರಿಯ ವಿಳಾಸ ಮತ್ತು ಸ್ಥಳ 

ಸೃಜಿಸಿರುವ ಹುದ್ದೆಗಳು 

ಹುದ್ದೆಗಳ 

ಒಟ್ಟು 
ಸಂಖ್ಯೆ 

ಹುದ್ದೆಗಳು 

5 . 


3 . 


01 


04 


ಸರ್ಕಾರಿ ಅಭಿಯೋಜಕರುಗಳ ಕಛೇರಿಗೆ ಸಂಬಂಧಿಸಿದಂತೆ 
ಸರ್ಕಾರಿ ಅಭಿಯೋಜಕರ ಕಛೇರಿ, LI ಅಪರ ಸಿಟಿ ಸಿವಿಲ್ ಸರ್ಕಾರಿ ಅಭಿಯೋಜಕರು 
ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು ನಗರ. 

ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 

ದಲಾಯತ್ 
02 | ಸರ್ಕಾರಿ ಅಭಿಯೋಜಕರ ಕಛೇರಿ, LII ಅಪರ ಸಿಟಿ ಸಿವಿಲ್ | ಸರ್ಕಾರಿ ಅಭಿಯೋಜಕರು 
ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು ನಗರ | 

ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ದಲಾಯತ್ 


01 
01 


| 


04 


01 
01 


೨೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೧ 


ಕಛೇರಿಯ ವಿಳಾಸ ಮತ್ತು ಸ್ಥಳ 


ಸೃಜಿಸಿರುವ ಹುದ್ದೆಗಳು 


ಹುದ್ದೆಗಳ 
ಸಂಖ್ಯೆ 


ಸಂ : 


ಹುದ್ದೆಗಳು 


2 


03 


0) 


ಸರ್ಕಾರಿ ಅಭಿಯೋಜಕರ ಕಛೇರಿ, 3ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು 
ಗ್ರಾಮಾಂತರ( ಆನೇಕಲ್‌ಗೆ) 


01 


ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ದಲಾಯತ್ 


04 


04 


ಸರ್ಕಾರಿ ಅಭಿಯೋಜಕರ ಕಛೇರಿ, 4ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರು 
ಗ್ರಾಮಾಂತರ(ದೊಡ್ಡಬಳ್ಳಾಪುರಕ್ಕೆ ) 


ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 


01 


01 
01 


ದಲಾಯತ್ 


ಸರ್ಕಾರಿ ಅಭಿಯೋಜಕರು 


01 


- 05 | ಸರ್ಕಾರಿ ಅಭಿಯೋಜಕರ ಕಛೇರಿ, 5ನೇ ಅಪರ ಜಿಲ್ಲಾ 

ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು 
ಗ್ರಾಮಾಂತರ (ದೇವನಹಳ್ಳಿಗೆ) 


01 


04 


ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ದಲಾಯತ್ 


01 


06 


01 


04 


ಸರ್ಕಾರಿ ಅಭಿಯೋಜಕರ ಕಛೇರಿ, 3ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ (ಹೊಸಪೇಟೆಗೆ) 


01 


ಸರ್ಕಾರಿ ಅಭಿಯೋಜಕರು 
1 ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ದಲಾಯತ್ 


01 


01 


07 


| 


01 


04 


ಸರ್ಕಾರಿ ಅಭಿಯೋಜಕರ ಕಛೇರಿ, 5ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ದಕ್ಷಿಣ ಕನ್ನಡ ಜಿಲ್ಲೆ, 
ಮಂಗಳೂರು( ಪುತ್ತೂರಿಗೆ) 


ಸರ್ಕಾರಿ ಅಭಿಯೋಜಕರು 
1 ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 


01. 


01 


ದಲಾಯತ್ 


01 


08 


ಸರ್ಕಾರಿ ಅಭಿಯೋಜಕರು 


ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ ಜಿಲ್ಲಾ 
| ಮತ್ತು ಸತ್ರ ನ್ಯಾಯಾಲಯ, ಹಾವೇರಿ(ರಾಣೆಬೆನ್ನೂರಿಗೆ) 


01 


ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 


01 


ದಲಾಯತ್ 


01 


09. 


0 ] 


ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ , ಕೊಡಗು 
ಮಡಿಕೇರಿ( ವಿರಾಜಪೇಟೆಗೆ) 


| ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 


01 


ಶೀಘ್ರಲಿಪಿಗಾರರು 


01 


ದಲಾಯತ್ 


01 


| 10 


01 


04 


|| ಸರ್ಕಾರಿ ಅಭಿಯೋಜಕರ ಕಛೇರಿ, 3ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ಮಂಡ್ಯ (ಶ್ರೀರಂಗಪಟ್ಟಣಕ್ಕೆ ) 


01 


ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ದಲಾಯತ್ 
ಸರ್ಕಾರಿ ಅಭಿಯೋಜಕರು 


01 


01 


04 


ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ರಾಮನಗರ( ಕನಕಪುರಕ್ಕೆ) 


ಪ್ರ . ದ. ಸ. 


ಶೀಘ್ರಲಿಪಿಗಾರರು 


01 


ದಲಾಯತ್ 


ಭಾಗ ೧ 


೨೫೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 
ಕಛೇರಿಯ ವಿಳಾಸ ಮತ್ತು ಸ್ಥಳ 

ಸೃಜಿಸಿರುವ ಹುದ್ದೆಗಳು 


ಸ್ಥ 


ಹುದ್ದೆಗಳ 


ಒಟ್ಟು 


ಸಂ : 


ಸಂಖ್ಯೆ 


ಹುದ್ದೆಗಳು 


- 2 


3 | 


12 


ಸರ್ಕಾರಿ ಅಭಿಯೋಜಕರು 


01 


ಸರ್ಕಾರಿ ಅಭಿಯೋಜಕರ ಕಛೇರಿ, 4ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ತುಮಕೂರು( ಮಧುಗಿರಿಗೆ) 


01 


ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 


01 


ದಲಾಯತ್ 


01 


01 


04 


| ಸರ್ಕಾರಿ ಅಭಿಯೋಜಕರ ಕಛೇರಿ, 5ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ತುಮಕೂರು(ತಿಪಟೂರಿಗೆ) 


| ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 


01 


ಶೀಘ್ರಲಿಪಿಗಾರರು 


ದಲಾಯತ್ 


01 


01 


04 


ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ ಜಿಲ್ಲಾ ಮತ್ತು ಸತ್ರ | ಸರ್ಕಾರಿ ಅಭಿಯೋಜಕರು 
ನ್ಯಾಯಾಲಯ , ಉಡುಪಿ(ಕುಂದಾಪುರಕ್ಕೆ) 

ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 


01 


ದಲಾಯತ್ 


01 


ಸರ್ಕಾರಿ ಅಭಿಯೋಜಕರು 


01 


ಸರ್ಕಾರಿ ಅಭಿಯೋಜಕರ ಕಛೇರಿ, 7ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ಬಿಜಾಪುರ( ಚಿಕ್ಕೋಡಿಗೆ) 


ಪ್ರಥಮ ದರ್ಜೆ ಸಹಾಯಕರು 


ಶೀಘ್ರಲಿಪಿಗಾರರು 


01 


ದಲಾಯತ್ 


01 


01 


04 


ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಚಿಕ್ಕಬಳ್ಳಾಪುರ 


ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 


01 


01 


ದಲಾಯತ್ 


01 


01 


ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ , ಚಿಕ್ಕಮಗಳೂರು 


ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 


01 


01 


ದಲಾಯತ್ 


01 


01 


ಸರ್ಕಾರಿ ಅಭಿಯೋಜಕರ ಕಛೇರಿ, 4ನೇ ಅಪರ ಜಿಲ್ಲಾ ಸರ್ಕಾರಿ ಅಭಿಯೋಜಕರು 
ಮತ್ತು ಸತ್ರ ನ್ಯಾಯಾಲಯ , ದಕ್ಷಿಣ ಕನ್ನಡ, ಮಂಗಳೂರು 

ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 

ದಲಾಯತ್ 
ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ ಜಿಲ್ಲಾ ಮತ್ತು ಸತ್ರ ಸರ್ಕಾರಿ ಅಭಿಯೋಜಕರು 
ನ್ಯಾಯಾಲಯ , 

ಪ್ರಥಮ ದರ್ಜೆ ಸಹಾಯಕರು 
ಗದಗ್ 

| ಶೀಘ್ರಲಿಪಿಗಾರರು 


04 | 


01 


ದಲಾಯತ್ 


01 


20 


04 


ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ಹಾಸನ 


ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 


01 


ದಲಾಯತ್ 


01. 


೨೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೧ 


ಕಛೇರಿಯ ವಿಳಾಸ ಮತ್ತು ಸ್ಥಳ 


ಸೃಜಿಸಿರುವ ಹುದ್ದೆಗಳು 


ಹುದ್ದೆಗಳ 
ಸಂಖ್ಯೆ 


ಸಂ : 


ಹುದ್ದೆಗಳು 


- 


2 


21 


01 


ಸರ್ಕಾರಿ ಅಭಿಯೋಜಕರ ಕಛೇರಿ, 1ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ಹಾವೇರಿ 


01 


ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ದಲಾಯತ್ 


01 


22 


04 


ಸರ್ಕಾರಿ ಅಭಿಯೋಜಕರ ಕಛೇರಿ, 1ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ಕೊಡಗು - ಮಡಿಕೇರಿ 


ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 


01 


ದಲಾಯತ್ 


01 


01 


04 


ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ , ಮಂಡ್ಯ 


ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 


ಶೀಘ್ರಲಿಪಿಗಾರರು 


01 


ದಲಾಯತ್ 


24 


ಸರ್ಕಾರಿ ಅಭಿಯೋಜಕರು 


01 


- 04 


| ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ರಾಯಚೂರು 


ಪ್ರಥಮ ದರ್ಜೆ ಸಹಾಯಕರು 


01 


ಶೀಘ್ರಲಿಪಿಗಾರರು 


01 


ದಲಾಯತ್ 


01 


25 


ಸರ್ಕಾರಿ ಅಭಿಯೋಜಕರು 


01 


04 


ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ , ಶಿವಮೊಗ್ಗ 


ಪ್ರಥಮ ದರ್ಜೆ ಸಹಾಯಕರು 


ಶೀಘ್ರಲಿಪಿಗಾರರು 


01 


01 


ಸರ್ಕಾರಿ ಅಭಿಯೋಜಕರ ಕಛೇರಿ, 1ನೇ ಅಪರ ಜಿಲ್ಲಾ ಸರ್ಕಾರಿ ಅಭಿಯೋಜಕರು 
ಮತ್ತು ಸತ್ರ ನ್ಯಾಯಾಲಯ ( ಎಸ್‌ಸಿ/ ಎಸ್‌ಟಿಗಳ ಮೇಲಿನ 

ಪ್ರಥಮ ದರ್ಜೆ ಸಹಾಯಕರು 
ದೌರ್ಜನ್ಯದ ಪ್ರಕರಣದ ವಿಶೇಷ ನ್ಯಾಯಾಲಯ), 

ಶೀಘ್ರಲಿಪಿಗಾರರು 
ರಾಮನಗರ 

ದಲಾಯತ್ 
ಸರ್ಕಾರಿ ಅಭಿಯೋಜಕರ ಕಛೇರಿಗಳಿಗೆ ಸೃಜಿಸಿರುವ ಒಟ್ಟು ಹುದ್ದೆಗಳು 

ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿಗಳಿಗೆ ಸಂಬಂಧಿಸಿದಂತೆ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಹಿರಿಯ ಸಹಾಯಕ ಸರ್ಕಾರಿ 
28ನೇ ಎ . ಸಿ. ಎಂ . ಎಂ ನ್ಯಾಯಾಲಯ , ಬೆಂಗಳೂರು ನಗರ ಅಭಿಯೋಜಕರು 


104 


_ 104 


01 


03 


ಶೀಘ್ರಲಿಪಿಗಾರರು 


ದಲಾಯತ್ 


01 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
2ನೇ ಎ . ಸಿ . ಜೆ . ಎಂ ನ್ಯಾಯಾಲಯ , 
ಬೆಂಗಳೂರು ಗ್ರಾಮಾಂತರ 


ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 


ಶೀಘ್ರಲಿಪಿಗಾರರು 


ದಲಾಯತ್ 


01 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿಗಳಿಗೆ ಸೃಜಿಸಿರುವ ಒಟ್ಟು ಹುದ್ದೆಗಳು 


- 


06 


| 


110 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೨೫೩ 


ಕಛೇರಿಯ ವಿಳಾಸ ಮತ್ತು ಸ್ಥಳ 


ಸೃಜಿಸಿರುವ ಹುದ್ದೆಗಳು 


ಹುದ್ದೆಗಳ 
ಸಂಖ್ಯೆ 


ಸಂ : 


ಹುದ್ದೆಗಳು 


2 


5 


ಸಹಾಯಕ ಸರ್ಕಾರಿ ಅಭಿಯೋಜಕರುಗಳ ಕಛೇರಿಗಳಿಗೆ ಸಂಬಂಧಿಸಿದಂತೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಸಹಾಯಕ 

ಸರ್ಕಾರಿ - 
ಹಿರಿಯ ಸಿಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , ಅಭಿಯೋಜಕರು - ವ - ಸಹಾಯಕ 
ಕನಕಪುರ 

ಸರ್ಕಾರಿ ವಕೀಲರು 


01 


ಶೀಘ್ರಲಿಪಿಗಾರರು 


01 


ದಲಾಯತ್ 


0 ] 


01 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹಿರಿಯ ಸಿ . ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ, 
ಮಾಗಡಿ 


ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


ಶೀಘ್ರಲಿಪಿಗಾರರು 


ದಲಾಯತ್ 


01 


01 


| 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ 
ಹಿರಿಯ ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , 
ಚಿಕ್ಕಬಳ್ಳಾಪುರ 


ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 
ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


01 


01 


32 


01 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ 
ಹಿರಿಯ ಸಿ. ಜೆ ಮತ್ತು ಜೆ. ಎಂ . ಎಫ್ . ನ್ಯಾಯಾಲಯ , 
ಚಿಕ್ಕಮಗಳೂರು 


01 


| 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ 
ಹಿರಿಯ ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , ಹಾಸನ 


ಶೀಘ್ರಲಿಪಿಗಾರರು 
ದಲಾಯತ್ 
ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 


03 


01 


ದಲಾಯತ್ 


01 


01 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ 
ಹಿರಿಯ ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , ಮಂಡ್ಯ 


ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 


01 
01 
18 | 


128 


0 ) 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ | ಸಹಾಯಕ 

ಸರ್ಕಾರಿ 
ಹಿರಿಯ ಸಿ . ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , ಅಭಿಯೋಜಕರು - ವ - ಸಹಾಯಕ 
ತುಮಕೂರು 

ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 


01 


ದಲಾಯತ್ 


01 


0 ] 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ ಸಿ. ಜೆ | ಸಹಾಯಕ 

ಸರ್ಕಾರಿ 
ಮತ್ತು ಜೆ. ಎಂ .ಎಫ್ . ನ್ಯಾಯಾಲಯ , ಬಾದಾಮಿ , 

ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 


01 


ದಲಾಯತ್ 


01 


೨೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೧ 


ಕಛೇರಿಯ ವಿಳಾಸ ಮತ್ತು ಸ್ಥಳ 


ಸೃಜಿಸಿರುವ ಹುದ್ದೆಗಳು 


ಒಟ್ಟು 


ಹುದ್ದೆಗಳ 
ಸಂಖ್ಯೆ 


ಸಂ : 


ಹುದ್ದೆಗಳು 


37 


01 


2 

3 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ ಸಹಾಯಕ ಸರ್ಕಾರಿ 
ಸಿ. ಜೆ ಮತ್ತು ಜೆ . ಎಂ .ಎಫ್. ನ್ಯಾಯಾಲಯ , ಅಥಣಿ 

ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


ಶೀಘ್ರಲಿಪಿಗಾರರು 


01 


ದಲಾಯತ್ 


01 


38 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ 
ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , ಸಂಕೇಶ್ವರ 


ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


ಶೀಘ್ರಲಿಪಿಗಾರರು 


39 


01 


| 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ 
ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , ಸೌದತ್ತಿ 


ದಲಾಯತ್ 
ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 


01 


ದಲಾಯತ್ 


01 
01 


40 


| 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 3ನೇ ಅಪರ 
ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ - 1, 
ಚಿಕ್ಕಮಗಳೂರು, 


ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 


01 


36 


146 


41 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ 
| ಸಿ . ಜೆ ಮತ್ತು ಜೆ. ಎಂ . ಎಫ್ . ನ್ಯಾಯಾಲಯ , ತರೀಕೆರೆ 


ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


이 


이 


03 


| ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ 
ಅಪರ ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , 
ಚಿಕ್ಕಬಳ್ಳಾಪುರ 


01 


0 ] 


43 


01 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 3ನೇ ಅಪರ 
| ಸಿ. ಜೆ ಮತ್ತು ಜೆ. ಎಂ .ಎಫ್ . ನ್ಯಾಯಾಲಯ, ಚಿತ್ರದುರ್ಗ 


ಶೀಘ್ರಲಿಪಿಗಾರರು 
ದಲಾಯತ್ 
ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 
ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 
ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 


01 
01 


44 


| 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ 
ಸಿ. ಜೆ ಮತ್ತು ಜೆ . ಎಂ .ಎಫ್. ನ್ಯಾಯಾಲಯ, ಹೊನ್ನಾಳಿ 


01 


ದಲಾಯತ್ 


01 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೨೫೫ 


ಕಛೇರಿಯ ವಿಳಾಸ ಮತ್ತು ಸ್ಥಳ 


ಸೃಜಿಸಿರುವ ಹುದ್ದೆಗಳು 


ಒಟ್ಟು 


ಹುದ್ದೆಗಳ 
ಸಂಖ್ಯೆ 


ಸಂ : 


ಹುದ್ದೆಗಳು 


45 


- 2 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ 
ಸಿ . ಜೆ ಮತ್ತು ಜೆ . ಎಂ .ಎಫ್. ನ್ಯಾಯಾಲಯ, ಅರಕಲಗೂಡು 


01 


ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


ಶೀಘ್ರಲಿಪಿಗಾರರು 


01 


ದಲಾಯತ್ 


01 


46 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ 
ಸಿ . ಜೆ ಮತ್ತು ಜೆ. ಎಂ . ಎಫ್ . ನ್ಯಾಯಾಲಯ , ಅರಸೀಕೆರೆ 


ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 


54 


| 164 
| 03 


01 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ 
ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , 
ಚನ್ನರಾಯಪಟ್ಟಣ 


ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 


01 


ದಲಾಯತ್ 


01 


03 


| ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ 
ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , ಹೊಳೆನರಸೀಪುರ 


ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


01 


01 


01 


01 


| 


03 


ಶೀಘ್ರಲಿಪಿಗಾರರು 

ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ ಸಹಾಯಕ 

ಸರ್ಕಾರಿ 
ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , ಹಿರೇಕೆರೂರ್ ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 

ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ ಸಹಾಯಕ 

ಸರ್ಕಾರಿ 
| ಸಿ. ಜೆ ಮತ್ತು ಜೆ. ಎಂ . ಎಫ್ . ನ್ಯಾಯಾಲಯ , ಬಂಗಾರಪೇಟೆ ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 

ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ | ಸಹಾಯಕ ಸರ್ಕಾರಿ 
ಸಿ. ಜೆ ಮತ್ತು ಜೆ. ಎಂ .ಎಫ್ . ನ್ಯಾಯಾಲಯ , ಮದ್ದೂರು ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 

ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಅಪರ || ಸಹಾಯಕ 

ಸರ್ಕಾರಿ 
ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ , ಮೈಸೂರು ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 

| 
ದಲಾಯತ್ 

72 


01 


01 


| 


03 


01 


52 


01 


03 


01 


01. 


182 


R .N.I. No . KARBIL /2001/47147 POSTAL REGN.No. RNP /KA/BGS /2202/2014- 16 
Licensed to postwithout prepayment WPP No . 297 
೨೫೬. 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೧ 


ಕಛೇರಿಯ ವಿಳಾಸ ಮತ್ತು ಸ್ಥಳ 


ಸೃಜಿಸಿರುವ ಹುದ್ದೆಗಳು 


ಹುದ್ದೆಗಳ 
ಸಂಖ್ಯೆ 


ಸಂ : 


ಹುದ್ದೆಗಳು 


01 


2 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ ಅಪರ | ಸಹಾಯಕ 

ಸರ್ಕಾರಿ 
ಸಿ.ಜೆ ಮತ್ತು ಜೆ.ಎಂ .ಎಫ್ . ನ್ಯಾಯಾಲಯ, ಮಾಗಡಿ ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 


53 


ಶೀಘ್ರಲಿಪಿಗಾರರು 


01 


ದಲಾಯತ್ 


01 


54 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅಪರ ಸಿ. ಜೆ ಮತ್ತು ಜೆ. ಎಂ .ಎಫ್. ನ್ಯಾಯಾಲಯ - II , 
ಉತ್ತರ ಕನ್ನಡ- ಕಾರವಾರ 


ಸಹಾಯಕ 

ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


ಶೀಘ್ರಲಿಪಿಗಾರರು 


0 ) 


188 


ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿಗೆ ಸೃಜಿಸಿರುವ ಒಟ್ಟು ಹುದ್ದೆಗಳು 78 | 188 

ಸೃಜಿಸಿರುವ ಒಟ್ಟು ಹುದ್ದೆಗಳು 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು – ಬಿ) 


PR. 836 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


